hn 
4 
ಪೂಂಗನಸು - 
ಸಂಪುಟ: ೦೫ ಸಂಚಿಕೆ: ೧೨ ಮಾರ್ಚ್‌ ೨೦೧೯ ಪುಟಗಳು ೮ ವಾರ್ಷಿಕ ಚಂದ ರೂ. ೨೦/- ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Vol. 05 Issue 12 March 2019 Pages - 8 A. 500. - ೧6, 20/- Editor : Sr. B.R. Ravindranath 
೨21. ಕಾಶ್ಮೀರದ ಫುಲ್ಮಾಮಾ ಹೆದ್ದಾರಿ, ಆವ೦ತಿಪೋರಾ ಗೋರಿಪುರ ಪ್ರದೇಶದಲ್ಲ 
ಸ ನಡೆದ ಉಗ್ರರ ದಾಳಯಲ್ಲ ಹುತಾತ್ಮರಾದ ಅಲ ಸಿಆರ್‌ಪಿಎಫ್‌ ಯೋಧರಿಗೆ 
ಗೌರವಾಧ್ಯಕ್ಷರು "ಹೊಂಗನಸು' ಭಾವಪೂರ್ಣ ಶ್ರದ್ಧಾಂಜಅ ಅರ್ಪಿಸುತ್ತದೆ. 


ಮೊ : ೯೯೪೫೬೫೮೮೮೫ 


ಅಧ್ಯಕ್ಷರು 


ಮೊ : ೯೪೪೯೦೨೮೯೯೬ 


ಸ ಶ್ರೀಮತಿ ರಮಾದೇವಿ ವಿಶ್ವೇಶ್ವರಯ್ಯ ಅವರ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಆರಂಭಗೊಂಡಿತು. 


ಶ್ರೀ ಬಿ.ಆರ್‌.ರವೀಂದನಾಥ ಅವರು ವೇದಿಕೆಯ ಮೇಲೆ ಆಸೀನರಾಗಿದ್ದ ಗಣ್ಯರೆಲ್ಲರನ್ನು ಆಹ್ವಾನಿಸಿ, ಆಗಮಿಸಿದ್ದ 
ಅತಿಥಿಗಳಿಗೆ ಸ್ವಾಗತಕೋರಿದರು. ಅಧ್ಯಕ್ಷರಾದ ಡಾ.ಆರ್‌. ಲಕ್ಷ್ಮೀನಾರಾಯಣ ಅವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ 
ಸೊ: ೯೪೪೮೩೬೬೮೪೯ ಕನ್ನಡ ಸಾಹಿತ್ಯ ಕ್ಷೇತ್ರ, ಅದರಲ್ಲೂ ವಿಮರ್ಶಾ ಕ್ಷೇತ್ರದ ಧೀಮಂತರಾದ ಪ್ರೊ. ಎಲ್‌.ಎಸ್‌. ಶೇಷಗಿರಿರಾವ್‌ ಮತ್ತು 


ಕೋಶಾಧ್ಯಕ್ಷರು 


ಮೊ : ೯೯೮೬೯೨೮೮೭೬ 


ಸಮೂಹ ಮಾಧ್ಯಮ ಕ್ಷೇತ್ರದಲ್ಲಿ ಸಾರ್ಥಕ ಸೇವೆ ಸಲ್ಲಿಸಿದ ಶ್ರೀ ವಿ.ನಾಗರಾಜರಾವ್‌ ಅವರ ಆತ್ಮೀಯ ಒಡನಾಟದ 
ಬಗ್ಗೆ ತಿಳಿಸಿ, ಆ ಪ್ರಶಸ್ತಿಗಳಿಗೆ ಆಯ್ಕೆಯಾಗಿರುವ ಇಬ್ಬರೂ ಅತ್ಯಂತ ಅರ್ಹರಾಗಿದ್ದಾರೆಂದು ತಿಳಿಸಿದರು. 
ಮೊ : ೯೯೬೪೪೬೫೯೫೬ ಡಾ. ವಸುಂಧರಾ ಭೂಪತಿ ಅವರು ಡಾ.ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರಿಗೆ ಪ್ರೊ. ಎಲ್‌.ಎಸ್‌. 


ಶೇಷಗಿರಿರಾವ್‌ ವಿಮರ್ಶಾ ಪ್ರಶಸ್ತಿ ಹಾಗೂ ಜಾಣಗೆರೆ ವೆಂಕಟರಾಮಯ್ಯ ಅವರಿಗೆ ಶ್ರೀ ವಿ.ನಾಗರಾಜರಾವ್‌ 
ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಶಸ್ತಿಗಳಿಗಾಗಿ ಮಧ್ಯರಾತ್ರಿ ೧೨ ಗಂಟೆಗೆ, ಬೆಳಗಿನ ಜಾವ ಐದು ಗಂಟೆಗೆ 


ಮು 


ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ ಪ್ರಶಸ್ತಿಗಳನ್ನು ಪಡೆಯಲು ಲಾಬಿ ಮಾಡುವ ಪ್ರಶಸ್ತಿ ಆಕ್ಟಾಂಕ್ಷಿಗಳಿರುವ ಈ ಕಾಲ ಘಟ್ಟದಲ್ಲಿ ಪಾರದರ್ಶಕವಾಗಿ 

ಮೊ : ೯೫೩೬೦೯೭೩೩೭ ಯಾವುದೇ "`ಶೀಲಿ ನಡೆಯದೇ ಪ್ರಶಸ್ತಿಗಳನ್ನು ನೀಡುತ್ತಿರುವ ಬಿ.ಎಂ.ಶ್ರೀ ಪ್ರತಿಷ್ಠಾ ನವನ್ನು ಡಾ. ವಸುಂಧರಾ 
ಭೂಪತಿ ಅವರು ಪ್ರಶಂಸಿಸಿದರು. 

ವಾರ್ಷಿಕ ಚಂದಾ ಪ್ರೊ. ಎಲ್‌.ಎಸ್‌. ಶೇಷಗಿರಿರಾವ್‌ ವಿಮರ್ಶಾ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಡಾ.ನರಹಳ್ಳಿ 

ಬಾಲಸುಬ್ರಹ್ಮಣ್ಯ ಅವರು, ಆಧುನಿಕ ಯುಗದಲ್ಲಿ ಸಮಾಜವು ಸಂವೇದನೆ ಕಳೆದುಕೊಂಡಿದೆ. ಹಣದ 

ಐದು ವರ್ಷಗಳ ಚಂದಾ ವ್ಯಾಮೋಹದಿಂದ ಅಲ್ಲಲ್ಲಿ ದರೋಡೆ, ಪ್ರತಿಭಟನೆ, ಜಗಳ ಮುಂತಾದ ಅಹಿತಕರ ಘಟನೆಗಳೇ ಹೆಚ್ಚು ರಾರಾಜಿಸುತ್ತಿವೆ 

ಎಂದು ವಿಷಾದ ವ್ಯಕ್ತಪಡಿಸಿದರು. ೩ನೇ ಪುಟಕ್ಕೆ 


ಬಿ.ಎಂ.ಶ್ರೀ. ಪ್ರತಿಷ್ಠಾನ 
ಸ್ಥಾಪನೆ : ೦೬-೦೫-೧೯೭೯ 
ಎಂ.ವಿ.ಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ 
ಬಿ.ಎಂ.ಶ್ರೀ. ಕಲಾಭವನ, 
೩ನೇ ಮುಖ್ಯರಸ್ತೆ 
ನರಸಿ೦ಹರಾಜ ಕಾಲೋನಿ 
ಬೆಂಗಳೂರು - ೧೯ 
ದೂರವಾಣಿ:೨೬೬ ೧೫೮೭೭, ೨೬೬೭೬೭೭೩ 
ಇಮೇಲ್‌ : bmsritrust@gmail.com 


web: www.bmshri.org 


ಕಛೇರಿ ಸಮಯ: 
ಮಧ್ಯಾಹ್ನ 12-30ರಿಂದ ಸಂಜೆ 7-30ಗಂಟೆ. 
೬1 ರಜೆ: ಮಂಗಳವಾರ 


Honganasu | March2019 | FT 


Vol. 05 Issue 12 


ಸಂಪಾದಕೀಯ 


ಇದು "ಹೊಂಗನಸು'ವಿನ ೫೦ ನೇ ಸಂಚಿಕೆ. ಹೊಂಗನಸು ಪ್ರಕಟಗೊಂಡು 
ನಿಗದಿತ ದಿನಾಂಕಗಳಂದು ಅಂಚೆಯ ಮೂಲಕ ಓದುಗರಿಗೆ ತಲುಪುವವರೆಗೆ 
ಹಲವಾರು ವ್ಯಕ್ತಿಗಳ ಪಾತ್ರವಿರುತ್ತದೆ. ಎಲ್ಲರೂ ಸ್ವಪ್ರೇರಣೆಯಿಂದ ಆಯಾ 
ದಿನಗಳಂದು ಅವರಿಗಿರಬಹುದಾದ ಇತರ ಒತ್ತಡಗಳ ನಡುವೆಯೂ 


ಹೊಂಗನಸುವಿನ ೫೦ ಸಂಚಿಕೆಗಳು ಅ೦ದವಾಗಿ ಪ್ರಕಟಗೊಂಡು ಓದುಗರಿಗೆ 
ಸಕಾಲದಲ್ಲಿ ತಲುಪಿಸಲು ಶ್ರಮ ವಹಿಸಿರುತ್ತಾರೆ. ಪ್ರತಿಷ್ಠಾನದ ಪದಾಧಿಕಾರಿಗಳು, 


ಕಾರ್ಯಕಾರಿ ಸಮಿತಿ ಸದಸ್ಯರು, ಹಸ್ತಪ್ರತಿ ವಿಭಾಗದ ಶ್ರೀ ಗುರುಪಸಾದ್‌, 
ಮಾತೃಶ್ರೀ ಗ್ರಾಫಿಕ್ಸ್‌ ನ ಶ್ರೀ ರಾಘವೇಂದ್ರ ಅನ್ನಪೂರ್ಣೇಶ್ವರಿ ಮುದ್ರಣಾಲಯದ 
ಶ್ರೀ ಶಾಂತಿಪ್ರಸಾದ್‌, ಅಂಚಿ ಇಲಾಖೆ ಹಾಗೂ ಬಿಎಂಶ್ರೀ ಪ್ರತಿಷ್ಠಾನದ 
ಸಿಬ್ಬಂದಿಯವರಾದ ಶ್ರೀಮತಿ ಪದ್ಮಾ ಶ್ರೀಮತಿ ಗಾಯತ್ರಿ ಹಾಗೂ ಶ್ರೀಮತಿ 
ವರಲಕ್ಷ್ಮಿ ಅವರುಗಳಿಗೆ ಹೊಂಗನಸು ಯಣಿಯಾಗಿರುತ್ತದೆ.ಹೊಂಗನಸುವಿಗೆ 
ಬೆಂಬಲಿಸಿ ಸಲಹೆ ಸೂಚನೆಗಳನ್ನು ನೀಡಿರುವ ಚ೦ದಾದಾರರು ಹಾಗೂ 
ಓದುಗರಿಗೆ ಹೊ೦ಗನಸು ಆಭಾರಿಯಾಗಿರುತ್ತದೆ. ಬಿ.ಆರ್‌ ರವೀಂದ್ರನಾಥ್‌ 
ಸಂಪಾದಕರು 


ಮಾರ್ಚ್‌ ತಿಂಗಳಿನಲ್ಲಿ ಜನಿಸಿದ ಸಾಹಿತ್ಕೋಪಾಸಕರು 

ಮುಳಿಯ ತಿಮ್ಮಪ್ಪಯ್ಯ -೩-೧೮೮೮ 
ಪಿ.ಲಂಕೇಶ ೮-೩-೧೯೩೫ 
ಡಿವಿಜಿ ೧೭-೩-೧೮೭೭ 
ಪುತಿನ ೧೭-೩-೧೯೦೫ 
ಎಂ.ಗೋವಿಂದಪೈ ೨೩-೩-೧೮೮೩ 


ಮಾರ್ಚ್‌ ತಿಂಗಳಿನಲ್ಲಿ ನಿಧನರಾದ ಸಾಹಿತ್ಯೋಪಾಸಕರು 

೧೩-೩-೧೯೭೯ 
೨೨-೩-೨೦೧೪ 
೨೬-೩-೧೯೮೮ 


ಗ 
ಸಾರಕ ದತ್ತಿ ಪುಸ್ತಕ ಬಹುಮಾನ 


ಪ್ರತಿಷ್ಠೆನದ ಮಾಜಿ ಗೌರವ ಕಾರ್ಯದರ್ಶಿ ಹಾಗೂ ಕನ್ನಡದ 
ಹೆಸರಾಂತ ಲೇಖಕ ದಿ। ಶ್ರೀ ಎಸ್‌.ವಿ. ಶ್ರೀನಿವಾಸರಾವ್‌ ಅವರು 
ಸ್ಥಾಪಿಸಿರುವ ಸಾರಂಗಿ ವೆಂಕಟರಾಮಯ್ಯ - ಪುಟ್ಟಚ್ಚಮ್ಮ ಸ್ಮಾರಕ ದತ್ತಿ ಪುಸ್ತಕ 


ಜ.2) ರಾಜರತ್ನಂ 
ಯಶವಂತ ಚಿತ್ತಾಲ 
ಶಾಂತಿನಾಥ ದೇಸಾಯಿ 


ಬಹುಮಾನ ಅಡಿಯಲ್ಲಿ ೨೦೧೮ನೇ ಸಾಲಿನಲ್ಲಿ ಪ್ರಥಮ ಮುದ್ರಣವಾಗಿ 
ಪ್ರಕಟಗೊಂಡಿರುವ ಕಾದಂಬರಿಯನ್ನು ಬಹುಮಾನಕ್ಕೆ ಆಹ್ವಾನಿಸಲಾಗಿತ್ತು 

ಆಯ್ಕೆ ಸಮಿತಿಯ ತೀರ್ಮಾನದಂತೆ, ಈ ಪ್ರಶಸ್ತಿಗೆ ಶ್ರೀಮತಿ ಸುರೇಖಾ 
ಕುಲಕರ್ಣಿ ಅವರ “ಕಾದಂಬರಿಕಾರನ ಕಾದಂಬರಿ” ಎಂಬ ಕಾದಂಬರಿ 
ಕೃತಿಯು ಆಯ್ಕೆಯಾಗಿದ್ದು, ಪ್ರಶಸ್ತಿ ಮೊತ್ತ ೩೦೦೦/- ರೂಪಾಯಿಗಳು 
ಮತ್ತು ಪ್ರಶಸ್ತಿ ಪತ್ರವನ್ನು ಶ್ರೀಯುತರಿಗೆ ದಿನಾಂಕ ೧೭-೦೨-೨೦೧೯ 
ರಂದು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ| ವಸುಂಧರಾ 


March 2019 


ಕೋ.ಚೆನ್ನಬಸಪ್ಪ 

೦೧-೦೩-೧೯೨೨ ೨೩-೦೨-೨೦೧೯ 

ಕ್ಷ ೨೩-೨-೨೦೧೯ರಂದು ನಿಧನರಾದ ಶ್ರೀ ಕೋ. 
ಚೆನ್ನಬಸಪ್ಪನವರು ಕನ್ನಡದ ಹಿರಿಯ ವೈಚಾರಿಕ ಬರಹಗಾರರು 
| ಮತ್ತು ನಿವೃತ್ತಜಿಲ್ಲಾ ನ್ಯಾಯಾಧೀಶರು.ಕರ್ನಾಟಕ 
ಏಕೀಕರಣ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು. 
ಕುವೆಂಪು ಸಾಹಿತ್ಯ ಕುರಿತು ತೀವ್ರ ಅಭಿಮಾನದಿಂದಲೂ 
ಅಧಿಕಾರಯುತವಾಗಿಯೂ ಮಾತನಾಡುತ್ತಿದ್ದರು.ವಿಶ್ವಮಾನ 
ವ ಸಂದೇಶವನ್ನು ಮಾತು, ಬರವಣಿಗೆಯಲ್ಲಿ ಸದಾ ಪ್ರಚಾರ 
ಮಾಡುತ್ತಿದ್ದರು. ಹಲವು ಉತ್ಕಷ್ಟ ಕೃತಿಗಳನ್ನು ಕನ್ನಡ 
ಸಾಹಿತ್ಯಕ್ಕೆ ಕಾಣಿಕೆಯಾಗಿ ಅರ್ಪಿಸಿರುವ ಶ್ರೀ ಕೋ.ಚೆನ್ನಬಸಪ್ಪ 
ಅವರು ಬಿಜಾಪುರದಲ್ಲಿ ನಡೆದ ೭೯ನೇ ಅಖಿಲ ಭಾರತ ಕನ್ನಡ ಭಾರತ ಸಾಹಿತ್ಯ 
ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, 
ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಗೌರವ ಪ್ರಶಸ್ತಿ, ಕರ್ನಾಟಕರಾಜ್ಯೋತ್ಸವ 
ಪ್ರಶಸ್ತಿ ಮುಂತಾದವು. ಅವರನ್ನು ಅರಸಿಕೊ೦ಡು ಬಂದಿದ್ದವು. ಹಿರಿಯತಲೆಮಾರಿನ 
ಶ್ರೀ ಕೋ.ಚೆನ್ನಬಸಪ್ಪ ಅವರು ಹಲವು ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿ ರಾಜ್ಯದ 


ಜನತೆಯ ನೆನಪಿನಲ್ಲಿ ಉಳಿದಿದ್ದಾರೆ. 
ಪ್ರಕಟಣೆ 

ಬಿ.ಎಂ.ಶ್ರೀ.ಸ್ಮಾರಕ ಪ್ರತಿಷ್ಠಾನವು ವಾರ್ಷಿಕವಾಗಿ ನೀಡುವ ಸೂ.ವೆಂ. 
ಆರಗ ವಿಮರ್ಶಾ ಪ್ರಶಸ್ತಿಗಾಗಿ ವಿಮರ್ಶಾ ಕೃತಿಗಳನ್ನು ಆಹ್ವಾನಿಸಿದೆ. ಹತ್ತು 
ಸಾವಿರ ರೂಪಾಯಿ ನಗದು ಹಾಗೂ ಸ್ಮರಣಿಕೆಗಳನ್ನು ಒಳಗೊಂಡಿರುವ ಈ 
ಪ್ರಶಸ್ತಿಯನ್ನು ೨೦೧೮ನೆಯ ಸಾಲಿನಲ್ಲಿ (ಜನವರಿ-ಡಿಸೆಂಬರ್‌ ಅವಧಿ) ಮೊದಲ 
ಆವೃತ್ತಿಯಾಗಿ ಪ್ರಕಟವಾಗಿರುವ ಕನ್ನಡದ ಶ್ರೇಷ್ಠ ವಿಮರ್ಶಾಕೃತಿಯೊಂದಕ್ಕೆ 
ನೀಡಲಾಗುವುದು. ಆಸಕ್ತರು. ೨೦೧೮ರಲ್ಲಿ ಪ್ರಕಟವಾಗಿರುವ ಕನ್ನಡ 
ವಿಮರ್ಶಾಕೃತಿಯ ಎರಡು ಪ್ರತಿಗಳ ಜೊತೆ ಖಾಲಿ ಹಾಳೆಯಲ್ಲಿ ವಿಳಾಸ ಮತ್ತು 
ಮೊಬೈಲ್‌ ನಂ. ನಮೂದಿಸಿ ಸಲ್ಲಿಸಬೇಕು. ಕೃತಿಗಳನ್ನು ಬಿಎಂಶ್ರೀ ಪ್ರತಿಷ್ಠಾನಕ್ಕೆ 
ದಿನಾಂಕ : ೧೫-೩-೨೦೧೯ ರ ಒಳಗೆ ಕಳುಹಿಸಬೇಕು. 
ಕಿರುಪರಿಚಯ 
ಕು.ಐಶ್ವರ್ಯ ಮಣಿಕರ್ಣಿಕೆ 

ಸಂಗೀತ ವಿದ್ವಾಂಸರ ಕುಟುಂಬದವರಾದ ಕು. 
ಐಶ್ವರ್ಯ ತಮ್ಮ ಅಜ್ಜಿ ಕಲಾಶ್ರೀ ವಿದ್ವಾನ್‌ ಶ್ರೀಮತಿ ಎಂ.ಕೆ. 
ಸರಸ್ಪತಿ ಹಾಗೂ ತಾಯಿ ನಾದಮಯೀ ವಿದ್ವಾನ್‌ 
೫ ಶೀಮತಿ ರಾಜ್ಯಶ್ರೀ ಶ್ರೀಕಾಂತ್‌ ಅವರುಗಳಿಂದ ಎಳೆಯ 


ವಯಸ್ಸಿನಿಂದಲೇ ಸಂಗೀತದ ತರಬೇತಿ ಪಡೆದಿದ್ದು 
ಸಂಗೀತದಲ್ಲಿ ಸೀನಿಯರ್‌ ಪರೀಕ್ಷೆಯಲ್ಲಿ ತೇರ್ಗಡೆ 


ಹೊಂದಿದ್ದು ಭಾರತ ಸರ್ಕಾರ ಕೊಡಮಾಡುವ ಸಿಸಿಆರ್‌ ಟಿ ಸ್ಕಾಲರ್‌ ಶಿಪ್‌ 
ಗೆ ಭಾಜನರಾಗಿರುತ್ತಾರೆ. ಪ್ರತಿಷ್ಠಿತ ಅಖಿಲ ಭಾರತ ರೇಡಿಯೋ ಸಂಗೀತ 
ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಿರುವ ಕು.ಐಶ್ವರ್ಯ ಆಕಾಶವಾಣಿಯ 
ಪ್ಯಾನೆಲ್‌ ನಲ್ಲಿನ ಕಲಾವಿದೆಯಾಗಿ ಆಯ್ಕೆಯಾಗಿರುತ್ತಾರೆ. ಹಲವಾರು 
ಪ್ರತಿಷ್ಠಿತ ಸಂಗೀತ ವೇದಿಕೆಗಳಲ್ಲಿ ಸಂಗೀತ ಕಚೇರಿಗಳನ್ನು ನೀಡಿರುವ ಕು. 
ಐಶ್ವರ್ಯ ಉಜ್ವಲ ಭವಿಷ್ಯ ಹೊಂದಿರುತ್ತಾರೆ. 

ಶ್ರೀಮತಿ, ರಂಗನಾಯಕಮ್ಮ-ಶ್ರೀ ಕೆ.ಜಿ.ಸುಬ್ಬರಾವ್‌ ಸ್ಮಾರಕ ದತ್ತಿ ನಿಧಿ. 

ದಿವಂಗತ ಶ್ರೀ ಕೆ.ಜಿ. ಸುಬ್ಬರಾವ್‌ ಅವರು ಬೆಂಗಳೂರು ಸೆಂಟ್ರಲ್‌ 
ಕಾಲೇಜಿನಲ್ಲಿ ತಮ್ಮ ಸ್ನಾತಕ ಪದವಿಯನ್ನು ಪಡೆದು, ಕರ್ನಾಟಕ ಸರ್ಕಾರದ 
ಸಚಿವಾಲಯದಲ್ಲಿ ಸೇವೆ ಸಲ್ಲಿಸಿ, ಸರ್ಕಾರದ ಅಧೀನ ಕಾರ್ಯದರ್ಶಿಯಾಗಿ 
ನಿವೃತ್ತಿ ಹೊಂದಿದ್ದರು. ಈ ದಂಪತಿಗಳ ಹಿರಿಯ ಮಗಳಾದ ಶ್ರೀಮತಿ 
ಸುನಂದ ಅವರು ತಮ್ಮ ವಿದ್ಯಾಭ್ಯಾಸದ ನಂತರ ಸಂಗೀತವನ್ನು ದಿವಂಗತ 
ಡಿ.ಸುಬ್ಬರಾಮಯ್ಯನವರ ಬಳಿ ಅಭ್ಯಾಸ ಮಾಡಿ, ಹಲವಾರು ಪ್ರಶಸ್ತಿ ಮತ್ತು 
ಬಹುಮಾನಗಳನ್ನು ಪಡೆದಿದ್ದಾರೆ. ಶ್ರೀಮತಿ ಸುನಂದ ಅವರು ತಮ್ಮ 
ಮಾತಾಪಿತೃಗಳ ನೆನಪಿನಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲೆಂದು 
ಒಂದು ದತ್ತಿ ನಿಧಿಯನ್ನು ಸ್ಥಾಪಿಸಿದ್ದಾರೆ. 


Honganasu 


Vol. 05 Issue 12 


ಮಾರ್ಚ್‌ ೨೦೧೯ ರಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮಗಳು 


ಇಲ * 9 ಣ್‌ ಇ 
ಸ್ಥಳ : ಎಂ.ವಿ.ಸೀ. ಸಭಾಂಗಣ, ಬಿ.ಎಂ.ಶ್ರೀ. ಪ್ರತಿಷ್ಠಾನ 


೦೮-೦೩-೨೦೧೯ ಶುಕ್ರವಾರ ಸಂಜೆ - ೬ -೦೦ ಗಂಟೆಗೆ 
ಶ್ರೀಮತಿ ರಂಗನಾಯಕಮ್ಮ-ಕೆ.ಜಿ. ಸುಬ್ಬರಾವ್‌ ದತ್ತಿ (ಸಂಗೀತ ಕಾರ್ಯಕ್ರಮ) 
ಹಾಡುವವರು : ಕು. ಐಶ್ವರ್ಯ ಮಣಿಕರ್ಣಿಕೆ 
೧೩ -೦೩-೨೦೧೯ ಬುಧವಾರ ಸಂಜೆ- ೬-೦೦ ಗಂಟೆಗೆ 
ಆ.ನೇ. ಉಪಾಧ್ಯ, ಡಿ.ಎಲ್‌.ಎನ್‌. ಎಂ.ಜಿ. ನಂಜು೦ಡಾರಾಧ್ಯ ಮತ್ತು ಸೋಸಲೆ ಅಯ್ಯಾ ಶಾಸ್ತ್ರೀ ದತ್ತಿ ಉಪನ್ಯಾಸ 
ಉಪನ್ಯಾಸ :ಡಾ. ಶುಭಚಂದ್ರ 
ವಿಷಯ: ಜೈನ ಕಾವ್ಯದೃಷ್ಟಿ 
೧೭-೦೩-೨೦೧೯ ಭಾನುವಾರ ಬೆಳಿಗ್ಗೆ- ೧೦-೩೦ ಗಂಟೆಗೆ 
“ಟಿ.ಸುನಂದಮ್ಮ ಶತಮಾನೊತ್ತವ ೧೦೦ರ ನೆನಪು' 
ಉಪನ್ಯಾಸ : ಶ್ರೀಮತಿ ನಾಗಮಣಿ ಎಸ್‌.ರಾವ್‌ 
ಕಿರುನಾಟಕ : ಲಕ್ಷ್ಮೀಚಂದ್ರಶೇಖರ್‌ ಮತ್ತು ತಂಡ 
೨೦-೦೩-೨೦೧೯ ಬುಧವಾರ ಸಂಜೆ ೪-೦೦ ಗಂಟೆಗೆ 
ಸಾಹಿತ್ಯ ಸಂಚಲನ -೮ 
ಬಿ.ಎಂ.ಶ್ರೀ ಪ್ರತಿಷ್ಠಾನದ ಸಹಯೋಗದಲ್ಲಿ 
ಕರ್ನಾಟಕ ಲೇಖಕಿಯರ ಸಂಘದ ಕಾರ್ಯಕ್ರಮ 
ಮುಖ್ಯ ಅತಿಥಿ: ಪ್ರೊ। ಗಾಯತ್ರಿ ಮೂರ್ತಿ, ಲೇಖಕಿ, ವಿಜ್ಞಾನ ಸಾಹಿತಿ 
ಉಪನ್ಯಾಸದ ವಿಷಯ: ಮಕ್ಕಳ ಸಾಹಿತ್ಯದಲ್ಲಿ ವಿಜ್ಞಾನದ ಮಹತ್ವ 
೨೧ -೦೩-೨೦೧೯ ಗುರುವಾರ ಸಂಜೆ- ೬-೦೦ ಗಂಟಗೆ 
ಕಣಕಟ್ಟೆ ಕೃಷ್ಣಮೂರ್ತಿರಾವ್‌ ದತ್ತಿ ಸಂಜೆ-೫-೩೦ಕ್ಕೆ 
ಸಂಗೀತ : ಶ್ರೀಮತಿ ಗಿರಿಜಾಶಾಸ್ತ್ರಿ 
೨೨-೩-೨೦೧೮ ಶುಕ್ರವಾರ ಸಂಜೆ- ೬-೦೦ ಗಂಟೆಗೆ 
ಸಾಕ್ಷ್ಯ ಚಿತ್ರ ಪ್ರದರ್ಶನ 
೨೭-೩-೨೦೧೮ ಬುಧವಾರ ಸಂಜೆ- ೬-೦೦ ಗಂಟೆಗೆ 
“ಅಕ್ಕರಗೊಟ್ಟ”-೪೮ 
ತಿಂಗಳ ಮುಕ್ತ ಸಂಸ್ಕೃತಿ ಚಿಂತನೆ 
ವಿಷಯ : ಷಟ್ಟದಿ ಕಾವ್ಯಗಳ ಸೂತ್ರ ಪದ್ಯಗಳು 
ಚಾಲನೆ ನೀಡುವವರು :ಡಾ. ಆರ್‌. ಲಕ್ಷ್ಮೀನಾರಾಯಣ 


ಒಂದನೇ ಪುಟದಿಂದ 


ಶ್ರೀ ವಿ.ನಾಗರಾಜರಾವ್‌ ಮಾಧ್ಯಮ ಪ್ರಶಸ್ತಿ ಪುರಸ್ಕೃತ, ಪತ್ರಕರ್ತ ಜಾಣಗೆರೆ ವೆಂಕಟರಾಮಯ್ಯ ಮಾತನಾಡಿ, ಪತ್ರಿಕಾರಂಗದಲ್ಲಿ ಆರ್ಥಿಕ ಪರಿಸ್ಥಿತಿ, 
ನೋವು ಹಿಂಸೆಗಳನ್ನು ಅನುಭವಿಸಿ ಇಂದು ನಾನು ಅದೇ ಮಾಧ್ಯಮದಿ೦ದಲೇ ಉತ್ತಮ ಸ್ಥಾನದಲ್ಲಿದ್ದೇನೆ. ಅನುಭವಗಳೇ ನನಗೆ ಭದ್ರಬುನಾದಿಗಳಾಗಿವೆ 
ಎಂದರು. 

ಡಾ. ನರಹಳ್ಳಿಯವರ ವಿಮರ್ಶಾ ಸಾಧನೆ ಕುರಿತು ಅಭಿನಂದನ ಭಾಷಣ ಮಾಡಿದ ಡಾ.ಎಚ್‌.ದಂಡಪ್ಪನವರು, ವಿಮರ್ಶೆಯ ವಿಧಾನದಲ್ಲಿ ಖ್ಯಾತ 
ವಿದ್ಧಾಂಸರಾದ ಡಾ.ಎ.ಆರ್‌. ಕೃಷ್ಣಶಾಸ್ತಿಯವರ ಪರಂಪರೆಯನ್ನೇ ಡಾ. ನರಹಳ್ಳಿ ತುಳಿದಿದ್ದಾರೆ ಬಂಕೀಮಚಂದರನ್ನು ಕುರಿತು ವಿಸ್ತಾರವಾದ ಗಂಥವನ್ನೇ 
ಪ್ರಕಟಿಸಿದ ಎ.ಆರ್‌. ಕೃಷ್ಣಶಾಸ್ತ್ರಿ ಅವರಂತೆ ನರಹಳ್ಳಿಯವರೂ ಅನಕ್ಕ, ಕೆ.ಎಸ್‌.ನ, ಜಿ.ಎಸ್‌.ಎಸ್‌ ಮತ್ತು ಕುವೆಂಪು ಅವರ ಸಮಗ್ರ ಸಾಧನೆಕುರಿತು 
ವಿಮರ್ಶಾ ಬರಹಗಳನ್ನು ಪ್ರಕಟಿಸಿದ್ದಾರೆ ಎಂದರು. 

ಶ್ರೀ ಜಾಣಗೆರೆ ವೆಂಕಟರಾಮಯ್ಯಯವರು ಕ್ರಮಬದ್ಧವಾದ ವಿದ್ಯಾಭ್ಯಾಸವಿಲ್ಲದೆಯೂ ಮುದ್ರಣಾಲಯದಲ್ಲಿ ಮೊಳೆ ಜೋಡಿಸುವ 
ಹುಡುಗನಾಗಿದ್ದುಅದರೊಂದಿಗೆ ಬರವಣಿಗೆ ರೂಢಿಸಿಕೊಂಡು ಪತ್ರಿಕಾ ವರದಿಗಾರನಾಗಿ, ಸಂಪಾದಕನಾಗಿ ರೂಪುಗೊಂಡಿದ್ದಷ್ಟೇ ಅಲ್ಲದೆ, 
ಕಾದಂಬರಿಕಾರ, ಕಥೆಗಾರರಾಗಿ ರೂಪುಗೊಂಡಿದ್ದು ಸಾಮಾನ್ಯ ಸಂಗತಿಯಲ್ಲ ಎಂದು ಅವರನ್ನು ಅಭಿನಂದಿಸಿದ ಶ್ರೀ ಪ್ರೇಮ್‌ಕುಮಾರ್‌ ಹರಿಯಬ್ಬೆ 
ಅವರು ಹೇಳಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ನಾಡೋಜ ಡಾ.ಎಂ.ಎಚ್‌. ಕೃಷ್ಣಯ್ಯ ಅವರು ಉಪಸ್ಥಿತರಿದ್ದರು. 

ಡಾ. ಅನಿಲ್‌ಕುಮಾರ್‌ಅವರು ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮವು ಮುಕ್ತಾಯವಾಯಿತು. 


Honganasu March 2019 


Vol. 05 Issue 12 


ಬಿ.ಎಂ.ಶ್ರೀ ಪ್ರತಿಷ್ಠಾನದ ಕಾರ್ಯಕ್ರಮಗಳು 


ದಿನಾಂಕ : ೨೭-೦೧-೨೦೧೯ ಭಾನುವಾರ ಬೆಳಿಗ್ಗೆ ೧೦-೩೦ 
ಶ್ರೀ ಕೆಮೋಹನ್‌ದೇವ್‌ ಆಳ್ವ-ಡಾ. ಎಂ.ಕೆ.ಶೈಲಜ ಆಳ್ವ ದತ್ತಿ 
“ವೀಣಾ ವಾದನ ಸ್ಪರ್ಧೆ 


ಜ.ಎಂ.ಪ್ರ ಸ್ಕಾರತ 


ವಿದ್ಯಾರ್ಥಿಗಳು ಮಾನಸಿಕ, ದೈಹಿಕವಾಗಿ, ಸದೃಡರಾಗಲು ಶೈಕ್ಷಣಿಕ 
ಕ್ಷೇತ್ರ ಮಾತ್ರವಲ್ಲದೆ, ಕ್ರೀಡಾ ಮತ್ತು ಬ ಜೆ ಕ್ಷೇತ್ರಗಳಲ್ಲೂ ತಮ್ಮನ್ನು 
ತೊಡಗಿಸಿಕೊಂಡಲ್ಲಿ, ವ್ಯಕ್ತಿತ್ವ ವಿಕಸ ದ್ರ ಮತ್ತು ಸರ್ವಾಂಗೀಣ "ಅಭಿವೃದ್ಧಿಗೆ 
ಪೂರಕವಾಗುತ್ತದೆ. ಇದನ್ನು ಮನಗಂಡ ಶ್ರೀ ಮೋಹನ್‌ ದೇವ್‌ ಆಳ್ವ 
ದಂಪತಿಗಳು, ಪ್ರತಿಷ್ಠಾನದಲ್ಲಿ ದತ್ತಿನಿಧಿಯೊಂದನ್ನು ಸ್ಥಾಪಿಸಿ, ಕಳೆದ 


ನಾಲ್ಕುವರ್ಷಗಳಿ೦ದ ವಿದ್ಯಾರ್ಥಿಗಳಿಗಾಗಿ ಹಿಂದೂಸ್ತಾನಿ ಗಾಯನ ಸ್ಪದ- 


೯. ದೇವರ ನಾಮ ಹಾಡುಗಾರಿಕೆ ಸ್ಪರ್ಧೆ. ಭಾವಗೀತೆ ಸ್ಪರ್ಧೆ ಮತ್ತು 


ವೀಣಾವಾದನ ಸ್ಪರ್ಧೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಹಲವಾರು 
ಸಂಘಸಂಸ್ಥೆಗಳಿಗೆ ಹಾಗೂ ನಿಯತಕಾಲಿಕೆಗಳಿಗೂ ಪೋಷಕರಾಗಿರುವ 
ಶ್ರೀ ಮೋಹನ್‌ದೇವ್‌ ಆಳ್ವ ಅವರನ್ನು ನೆರೆದಿದ್ದ ಸ್ಪರ್ಧಿಗಳಿಗೂ ಹಾಗೂ 
ಅವರ ಪೋಷಕರಿಗೂ ಪರಿಚಯಮಾಡಿ, ಎಲ್ಲರನ್ನೂ ಸ್ವಾಗತಿಸಿ ಡಾ. 
ಆರ್‌.ಲಕ್ಷೀನಾರಾಯಣ ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಸ್ಪರ್ಧೆಗೆ 
ಚಾಲನೆ ನೀಡಿದರು. 

ತೀರ್ಪುಗಾರರಾಗಿ ವೀಣಾ 
ವಿದ್ದಾನ್‌ ಡಿ. ಬಾಲಕೃಷ್ಣ ಮತ್ತು ೫ 
ವಿದುಷಿ ಶ್ರೀಮತಿ ವೆಂಕಟಲಕ್ಷ್ಮಿ 
ಅವರುಗಳು ಆಗಮಿಸಿದ್ದು ಪ್ರತಿಷ್ಠಾನಕ್ಕೆ 
ಬಹಳ ಹೆಮ್ಮೆಯ ವಿಷಯ. ಹನ್ನೆರಡು 
ವಿದ್ಯಾರ್ಥಿಗಳು ಸ್ಪರ್ಧೆಗೆ ಹಾಜರಿದ್ದರು. 
ಸ್ಪರ್ಧೆಯ ನಿಯಮಗಳನ್ನು ಮತ್ತು 
ಸೂಚನೆಗಳನ್ನು ಶ್ರೀ ಡಿ. ಬಾಲಕೃಷ್ಣ 
ಅವರು ನೀಡಿದರು. ಶ್ರುತಿ, ಲಯ 
ಮಂ ವೀಣಾವಾದನವನ್ನು 

ಸ್ತುತ ಪಡಿಸಿದ ಆಯಾಮಗಳನ್ನು. 
ORD ಈ 
ಕೆಳಕಂಡ ವಿದ್ಯಾರ್ಥಿಗಳು ಬಹುಮಾನ 
ಪಡೆದರು: 

ಮೊದಲನೆ ಬಹುಮಾನ : ಕುಮಾರಿ ಅನನ್ಯ 

ಎರಡನೇ ಬಹುಮಾನ : ಕುಮಾರಿ ಸುಕನ್ಯ 

ಮೂರನೇ ಬಹುಮಾನ : ಅಭಿರಾಮ್‌ ಮನೋಹರ 

ಭಾಗವಹಿಸಿದ ವಿದ್ಯಾರ್ಥಿಗಳಿಗೆಲ್ಲರಿಗೂ ಪ್ರೋತ್ಸಾಹ 


ಪೂರ್ವಕವಾಗಿ 


ಪ್ರಶಸ್ತಿ ಪತ್ರಗಳನ್ನು ನೀಡಲಾಯಿತು. 

ಸ್ಪರ್ಧೆಯ ನಂತರ ಮಾತನಾಡಿದ ವಿದ್ವಾನ್‌ ಬಾಲಕೃಷ್ಣ ಹಾಗೂ 
ಶ್ರೀಮತಿ ವೆಂಕಟಲಕ್ಷ್ಮಿ ಅವರು ವೀಣಾವಾದನ ಅಭ್ಯಾಸ ಮಾಡುವ ರೀತಿ 
ತಿಳಿಸಿಕೊಟ್ಟು ಈ ಮಹತ್ವದ ಕಲೆಯನ್ನು ಸಿದ್ಧಿಸಿಕೊಳ್ಳಲು ಬೇಕಾಗುವ 
ಶ್ರಮವಹಿಸಲು ಕಿರಿಯರಿಗೆ ಹಿತವಚನ ನೀಡಿದರು. 

ಕಾರ್ಯಕ್ರಮದ ನಿರೂಪಣೆ ಹಾಗೂ ವಂದನಾರ್ಪಣೆಯನ್ನು ಶ್ರೀ 
ಬಿ.ಆರ್‌.ರವೀಂದನಾಥ್‌ ಅವರು ನೆರವೇರಿಸಿದರು. 
ವೀಣಾ ವಾದನ ಸ್ಪರ್ಧೆ 
ನಿಯಮಗಳು 

. ಸ್ಪರ್ಧಿಗಳಿಗೆ ವೀಣೆ ನುಡಿಸಲು ಗರಿಷ್ಠ ಹತ್ತು ನಿಮಿಷಗಳ ಅವಧಿ 

ನೀಡಲಾಗುವುದು. 

. ಸ್ಪರ್ಧಿಗಳು ಈ ಅವಧಿಯಲ್ಲಿ ರಾಗಾಲಾಪನೆ, ಕೀರ್ತನೆ ಹಾಗೂ 


ಸ್ವರಪ್ರಸ್ತಾರಗಳನ್ನು ನುಡಿಸಬೇಕು. 

. ತೀರ್ಪುಗಾರರ ತೀರ್ಮಾನಗಳೇ ಅಂತಿಮವಾಗಿರುತ್ತದೆ. 

. ತೀರ್ಪುಗಾರರು ಹಿರಿಯ ವಿದ್ವಾಂಸರಾದ ಶ್ರೀ ಡಿ. ಬಾಲಕೃಷ್ಣ ಹಾಗೂ 
ಶ್ರೀಮತಿ ವೆಂಕಟಲಕ್ಷ್ಮೀಶ್ರೀಧರ್‌. 


೧೬.೦೧.೨೦೧೯ 
ಸಾಹಿತ್ಯ ಸಂಚಲನ -೬ 


2) ಕನಾಣಕ ತ ಲೇಖಕಿಯರ ಸಂಘ(ರಿ) 


ಮುಖ್ಯರತ್ತಿ ಬಾಮಲಜಪೂ Fen ಕ ಜೂರು- ಚ್ಟ 


ಇಂತ 


ದೆಂಗ 


ಬಿ.ಎಂ.ಶ್ರೀ ಪ್ರತಿಷ್ಠಾ ನದ 
ಸಂಘದ ಕಾರ್ಯಕ್ರಮ 

ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ - ಒಂದು ತೌಲನಿಕ ನೋಟ 

ಡಾ. ಗೋಕುಲನಾಥ 

(ಅನ್ನಪೂರ್ಣ ಬಸವರಾಜು ದತ್ತಿನಿಧಿ ಉಪನ್ಯಾಸ) 

ದಾಸ ಸಾಹಿತ್ಯ ಮತ್ತು ಶರಣ ಸಾಹಿತ್ಯ ಕನ್ನಡ ನಾಡಿನ ಎರಡು 
ಶ್ರೇಷ್ಠ ಭಕ್ತಿ ಧಾರೆಗಳು. ಜೊತೆಗೆ ಜನಸಾಮಾನ್ಯರನ್ನು ಮುಟ್ಟಿ ಸಾಮಾಜಿಕ 
ಬದಲಾವಣೆಗಳನ್ನು ಮಾಡಿದ ಕೀರ್ತಿಯೂ "ಈ “ಸಾಹಿತ್ಯ ಧಾರೆಗಳಿಗೆ 
ಸಲ್ಲುತ್ತದೆ. ಈ ಎರಡು ಸಾಹಿತ್ಯಗಳಲ್ಲಿ ಸಾಕಷ್ಟು ಸಾಮ್ಯತೆ ಇದೆ.ಶಿವಶರಣರಿಂದ 
ಮೊದಲು ರಚನೆಯಾದ ವಚನ ಸಾಹಿತ್ಯ ಭಕ್ತಿ ಮತ್ತು ಸಾಮಾಜಿಕ 
ಕ್ರಾಂತಿಗಳನ್ನುಂಟು ಮಾಡಿ ನೂತನವಾದ ಸಾಹಿತ್ಯವನ್ನು ಬೆಳಸಿದ್ದು ವಿಶೇಷ. 
ಇದಕ್ಕೆ ಮೊದಲು ಕನ್ನಡದಲ್ಲಿ ಚಂಪು, ಷಟ್ಟದಿ, ತ್ರಿಪದಿಗಳಲ್ಲಿ ಸಾಕಷ್ಟು 
ಸಾಹಿತ್ಯ ರಚನೆಯಾಗಿತ್ತುಶಿವಶರಣರ ಉದ್ದೇಶ ಜನ ಸಾಮಾನ್ಯರಲ್ಲಿ 
ಆಳವಾಗಿ ಬೇರೂರಿದ್ದ ಮೂಢನಂಬಿಕೆಗಳನ್ನು ತೊಡೆದು ಹಾಕಿ, ಅರಿವನ್ನು 


ಸಹಯೋಗದಲ್ಲಿ ಕರ್ನಾಟಕ ಲೇಖಕಿಯರ 


(8064 | March 2019 Honganasu 


Vol. 05 Issue 12 


ಮೂಡಿಸುವುದಾಗಿತ್ತು.ಅವರಿಗೆ ಸಮಾಜವನ್ನು ಉದ್ದಾರ ಮಾಡುವ 
ಹ೦ಬಲವಿತ್ತು.ಈ ದಿಶೆಯಲ್ಲಿ ಅವರು ಪದ್ಯವನ್ನು ಬಿಟ್ಟು ಗದ್ಯವನ್ನು ಕೈಗೆತ್ತಿ- 
ಕೊಂಡರು.ಅವರು ಆಯ್ಕೆ ಮಾಡಿದ್ದು ಲಯಾನ್ವಿತವಾದ ವಚನ. ಆದ- 
ರೆ ರಚಿಸಿದ ನಂತರ ಸಾಹಿತ್ಯದಲ್ಲಿದ್ದ ಶಿವಭಕ್ತಿ ಮತ್ತು ತತ್ವಜ್ಞಾನ ಜನರಿಗೆ 
ಹಾಡಲು ಪ್ರೇರೇಪಣೆ ನೀಡಿತು. 

ದಾಸ ಸಾಹಿತ್ಯಕ್ಕೆ ಪ್ರೇರಣೆಯಾಗಿದ್ದು ಉತ್ತರ ಭಾರತದ ವೈಷ್ಣವ 
ಪಂಥದವರ ರಚನೆಗಳು ಮತ್ತು ತಮಿಳು ನಾಡಿನ ಪಾಶರುಗಳೆನ್ನಬಹುದು.ದ್ವೈತ 
ತತ್ತ್ವಗಳನ್ನು ಕನ್ನಡಿಸಿ ಹೇಳುವುದಕ್ಕೆಂದು ಪ್ರಾರಂಭವಾದ ಈ ಸಾಹಿತ್ಯದಲ್ಲಿ 
ಸಂಸ್ಕೃತದ ಪ್ರಾಧಾನ್ಯ ಮತ್ತು ಕೀರ್ತನ ಸಾಹಿತ್ಯವನ್ನು ಕಾಣಬಹುದು. 
ಹರಿದಾಸರ ರಚನೆಗಳಲ್ಲಿ ಕೀರ್ತನೆ, ಸುಳಾದಿ ಮತ್ತು ಉಗಾಭೋಗಗಳಂತಹ 


ಮೂರು ಪ್ರಮುಖ ಪ್ರಕಾರಗಳು ಕಾಣಬರುತ್ತವೆ. ಹೀಗೆ ಶರಣ ಸಾಹಿತ್ಯ 


ಮತ್ತು ದಾಸ ಸಾಹಿತ್ಯಗಳಲ್ಲಿರುವ ವಿಶಿಷ್ಟ ಅಂಶಗಳನ್ನು ಎಳೆ ಎಳೆಯಾಗಿ 
ಬಿಡಿಸಿ ಉಪನ್ಯಾಸ ನೀಡಿದವರು ದಾಸ ಸಾಹಿತ್ಯದಲ್ಲಿ ಡಾಕ್ಟರೇಟ್‌ ಪದವಿ 
ಗಳಿಸಿ, ನಗರದ ಆಚಾರ್ಯ ಪಾಠಶಾಲೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ 
ನಿವೃತ್ತರಾಗಿರುವ ಡಾ.ಕೆ.ಗೋಕುಲನಾಥರವರು. ಕರ್ನಾಟಕ ಲೇಖಕಿಯರ 
ಸಂಘ, ಬಿ.ಎಂ.ಶ್ರೀ ಪ್ರತಿಷ್ಠಾನದ 
ಸಂಚಲನ ಸರಣಿ ಕಾರ್ಯಕ್ರಮದ ಏಳನೆಯ ಕಾರ್ಯಕ್ರಮದಲ್ಲಿ ಮಾತನಾಡಿ, 
ಸಾಕಷ್ಟು ವಚನಗಳನ್ನು ಹಾಗೂ ಕೀರ್ತನೆಗಳನ್ನು ಉದಹರಿಸಿ ಇಂದಿಗೂ ಈ 
ಸಾಹಿತ್ಯಗಳು ಜೀವ೦ತವಾಗಿರುವುದಕ್ಕೆ ಅವುಗಳಲ್ಲಿರುವ ಅಂತಃಸತ್ನವೇ ಕಾರಣ 
ಎಂದರು.ಅಂದಿನ ಉಪನ್ಯಾಸ ಸಭಿಕರಿಗೆ ಸಂತಸ ಮತ್ತು ತೃಪ್ತಿ ನೀಡಿತು. 

ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಬಿ.ಎಂ.ಶ್ರೀ ಪತಿಷ್ಠಾ ನದ ಡಾ. 
ಆರ್‌.ಲಕ್ಷ್ಮೀನಾರಾಯಣ್‌ರವರು ಮಾತನಾಡುತ್ತಾ ಭಕ್ತಿ ಪಂಥ ಆ 
ಕಾಲದಲ್ಲಿ ಇಡೀ ಭಾರತದಲ್ಲಿ ಹಬ್ಬಿತ್ತು ಭಕ್ತಿ ಬಹಳ ಕಷ್ಟವಾದ ಕ್ರಿಯೆ. 
ಅದು ಅಂತರಂಗದಿಂದ ಉದಯಿಸಜೇಕು. ಆಡಂಬರದಿಂದಲ್ಲ "ಆದರೆ ಕನ್ನಡ 
ನಾಡಿನಲ್ಲಿ ಹರಿ ಹರ ಭಕ್ತಿ ವಿಪುಲವಾಗಿ ಹಬ್ಬಿದ್ದು ಕಂಡುಬರುತ್ತದೆ. ಭಕಿಯ 
ಮೂಲಕ ಉತ್ತಮ ಸಾಹಿತ್ಯ ಹಾಗೂ ಸಾಮಾಜಿಕ ಚಿಂತನೆಗಳು 
ಹೊರಹೊಮ್ಮಿರುವುದು ಕನ್ನಡ ನಾಡಿನ ಪುಣ್ಯ ಎಂದು ತಮ್ಮ ಅಭಿಪ್ರಾಯ 
ವ್ಯಕ್ತ ಪಡಿಸಿದರು. 

ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಲೇಖಕಿಯರ 
ವನಮಾಲಾ ಸಂಪನ್ನಕುಮಾರರವರು ಶರಣ ಮತ್ತು ದಾಸ ಸಾಹಿತ್ಯಗಳಲ್ಲಿರುವ 
ಸಾಮಾಜಿಕ ಕಳಕಳಿ ಮೆಚ್ಚುವಂತಹದ್ದು.ಅಂದು ಅವರು ನುಡಿದಿರುವ 
ಮಾತುಗಳು ಇಂದಿಗೂ ಪಸ್ತುತವಾಗಿವೆ. 
ಯುವಜನತೆಗೆ ಇಂತಹ ಸಾಹಿತ್ಯವನ್ನು ಪರಿಚಯ ಮಾಡಿಕೊಡುವುದು 
ನಮ್ಮೆಲ್ಲರ ಕರ್ತವ್ಯ ಎಂದು ನುಡಿದರು.ಅಂದು ಸಭೆಗೆ 
ದಾನಿಗಳಾದ ಅನ್ನಪೂರ್ಣ ಬಸವರಾಜುರವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿ, 
ಸದಭಿರುಚಿಯ ಕಾರ್ಯಕ್ರಮಗಳನ್ನು ಏರ್ಪಡಿಸಲು "ಸಹಕಾರ ನೀಡುತ್ತಿರುವ 
ಇಂತಹ ಸಜ್ಜನರಿಗೆ ಸಂಘವು ಸದಾಕಾಲ ಯಣಿಯಾಗಿರುತ್ತದೆ ಎಂದು 
ನುಡಿದರು. 

ಕಾರ್ಯಕ್ರಮದ ನಿರೂಪಣೆಯನ್ನು ಕಾರ್ಯದರ್ಶಿ 
ಚಂದ್ರಶೇಖರ್‌ ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳನ್ನು ಸಹಕಾರ್ಯದರ್ಶಿ 
ಜಿ.ವಿ. ನಿರ್ಮಲ ಸಭೆಗೆ ಪರಿಚಯಿಸಿದರು. ಸಂಘದ ಸದಸ್ಯೆ ಬಸ್‌ .ಸುನಂದರವರು 
ವಂದನಾರ್ಪಣೆ ಸಲ್ಲಿಸಿದರು. 


೦೭-೦೨-೨೦೧೯ 


ಪಂಡಿತ ಓ.ಆರ್‌. ರಾಮಣ್ಣ ಮತ್ತು ಶ್ರೀಮತಿ ಪುಟ್ಟಮ್ಮ ವತ್ತಿ 
ಣ ಇ [J pu) 


ಉಪನ್ಯಾಸ 
ಉಪನ್ಯಾಸ: ಡಾ. ಬೈರಮಂಗಲ ರಾಮೇಗೌಡ 
ವಿಷಯ: ಜೈಮಿನಿ ಭಾರತವನ್ನು ಕುರಿತು 


ಸಹಯೋಗದಲ್ಲಿ ಏರ್ಪಡಿಸಿದ್ದ ಸಾಹಿತ್ಯ 


ಸಂಘದ ಅಧ್ಯಕ್ಷೆ 


ಕನ್ನಡದ ಮಕ್ಕಳಿಗೆ ಮತ್ತು 


ಆಗಮಿಸಿದ್ದ ದತ್ತಿ 


ನಾಗರತ್ನ 


ಬಿ.ಎಂ.ಶ್ರೀ ಪ್ರತಿಷ್ಠಾನದ ಡಾ. ಆರ್‌.ಲಕ್ಷಿ ನಾರಾಯಣ್‌ ಅವರು ತಮ್ಮ 
ಪೂಜ್ಯ ಮಾತಾಪಿತೃಗಳೆ ನೆನಪಿಗಾಗಿ ಸ್ಥಾಪಿಸಿದ ದತ್ತಿ ಇದಾಗಿದ್ದು, ಶ್ರೀ 
ರಾಮಣ್ಣ ಅವರು ಕಾವ್ಯವಾಚನ ಮಾಡುತ್ತಿದ್ದ ದಿನಗಳನ್ನು ನೆನಪಿಸಿಕೊಂಡು 
ಅವರ ಸಾಹಿತ್ಯಾಸಕ್ತಿಯ ಬಗ್ಗೆ ನಾಲ್ಕು ಮಾತುಗಳನ್ನಾಡಿ, ಉಪನ್ಯಾಸಕರಿಗೂ, 
ಸಾಹಿತ್ಯಾಸಕ್ತರಿಗೂ ಸ್ವಾಗತಕೋರಿ, ಪ್ರಾಸ್ತಾವಿಕ ನುಡಿಗಳು ಮತ್ತು ಉಪನ್ಯಾಸಕರ 
ಪರಿಚಯವನ್ನು ಮಾಡಿಕೊಟ್ಟರು. 

ಡಾ.ಬೈರಮಂಗಲ ರಾಮೇಗೌಡ ಅವರು ಉಪನ್ಯಾಸದ ಪೂರ್ವಾರ್ದ 
ಭಾಗವನ್ನು ಜೈಮಿನಿ ಭಾರತ ರಚನಕಾರನಾದ ಲಕ್ಷ್ಮೀಶನ ಜೀವನ ಚರಿತ್ರೆ, 
ಕಾಲಮಾನ, ಪಾಶ್ಚಿಮಾತ್ಯ ವಿದ್ವಾಂಸರ (ಕಿಟ್ಟೆಲ್‌) ಮತ್ತು ಸ್ಥಳೀಯ 
(ಗೋವಿಂದ ಪೈ) ಅವರುಗಳು ಲಕ್ಷ್ಮೀಶನ ಕಾಲದ ಬಗ್ಗೆ ಮತ್ತು ಅವನ 
ಬಿರುದುಗಳನ್ನು ಚರ್ಚಿಸಿದ ವಿಚಾರಗಳನ್ನು ವಿಷದವಾಗಿ ತಿಳಿಸಿದರು. 

ಉಪನ್ಯಾಸದ ಉತ್ತರಾರ್ಧ ಭಾಗದಲ್ಲಿ ಜೈಮಿನಿ ಭಾರತದ ವಿಷಯವನ್ನು 
ಕುರಿತು ಚರ್ಚೆ, ಶೈಲಿ, ಛ೦ದಸ್ಸು, ಕಥಾ---ದಂತೆ ಉಪಕತೆಗಳ ಹಂದರ, 
ಹಾಡಲು ಯೋಗ್ಯವಾದ ಶೈಲಿಯಲ್ಲಿನ ರಚನೆ, (ವಾರ್ಧಕ ಷಟ್ಪದಿ) ಜೈಮಿನಿ 
ಭಾರತದ ವಸ್ತುವಿನಿಂದಲೇ ಯಕ್ಷಗಾನ ಪ್ರಸಂಗಗಳನ್ನು ಹೆಣೆದಿರುವ ಬಗ್ಗೆ. 
ಅದರಲ್ಲಿನ ಸರಳಭಾಷೆ, ಪ್ರಕೃತಿ ವರ್ಣನೆ, ಪದ್ಯಗಳು ಸಹಜವಾಗಿಯೂ, 
ಮನೋಹರವಾಗಿಯೂ ಮತ್ತು ಅರ್ಥಪೂರ್ಣವಾಗಿರುವ ಬಗ್ಗೆ 
ಡಾ.ಬೈರಮಂಗಲ ರಾಮೇಗೌಡ “ವರು ತಮ್ಮ ಅನಿಸಿಕೆಗಳನ್ನು ಕೆಲವು 
ಪದ್ಯಗಳನ್ನು ವಾಚಿಸಿ ವಿವರಿಸಿದರು. ಉಪಮಾಲೋಲನಾದ ಲಕ್ಷ್ಮೀಶನಿಂದ 
ದ.ರಾಬೇಂದ್ರೆಯವರೂ ಸಹ ಪ್ರಭಾವಗೊಂಡಿರುವ ಬಗ್ಗೆಯೂ ತಿಳಿಸಿದರು. 

ಅಚ್ಚುಕಟ್ಟಾಗಿ ಮೂಡಿಬಂದ ಕಾರ್ಯಕ್ರಮಕ್ಕೆ ಡಾ|ವಿಜಯಾಸುಬ್ಬರಾಜ್‌ 
ಅವರು ಎಲ್ಲರಿಗೂ ವಂದನೇ ಸಲ್ಲಿಸಿದರು. 


Honganasu March 2019 


Vol. 05 Issue 12 


ಒಂದಷ್ಟು ಪ ಪದಗಳ ತ 
ಮೂಲಚೂಲಗಳ ಹುಡುಕಾಟ - 
- ಡಾ. ಪಿ.ವಿ. ನಾರಾಯಣ 


ಬಯಕೆ: ಆಸೆ ಎಂಬರ್ಥದ ಈ ಶಬ್ದವು ತಮಿಳಿನಲ್ಲಿ “ವಯಮ್‌' ಎಂದೂ 


ತೆಲುಗಿನಲ್ಲಿ "ಬಯ್ಯಂಕ' ಎಂದೂ ತುಳುವಿನಲ್ಲಿ "ಬಯಕೌ ಎಂದೂ 
ಬಳಕೆಯಲ್ಲಿದೆ. “ಬಯಕೆ ತೀರದ ಕಾರಣದಿಂ ವಿಪರ್ಯಯಂ” ಎ೦ಬ ಮಾತು 


“ಕವಿರಾಜಮಾರ್ಗ'ದ್ಬು. “ಸಾಮದೊಳಂ ಪದವಡದೊಡೆ ಬಟೆಕಿರ್ದಪ್ಪುದಲ್ತೆ 


ಮದವಡಿಸಲೆನ್ನ ಬಯಕೆಯ ದಂಡಂ” ಎಂಬ “ಆದಿಪುರಾಣ'ದ ಮಾತಿನಲ್ಲಿ 
ಈ ಶಬ್ದಕ್ಕೆ ಇಷ್ಟ ಎಂಬರ್ಥ ಬಂದಿದೆ. ನೇಮಿಚಂದ್ರ ತನ್ನ "ಲೀಲಾವತಿ'ಯಲ್ಲಿ 
ಈ ಶಬ್ದವನ್ನು ಆಸೆಬುರುಕ ಎಂಬರ್ಥದಲ್ಲಿ ಬಳಸುವಂತೆ ತೋರುತ್ತದೆ: 
“ಅಹ೦ಕಾರದೊಳ್‌ ಬಾತು ಬಲೈಗೆ ಹಾರೈಸುವರೇಕೆ ಬಯಕೆಗವಿಗಳ್‌” 
[ಬಯಕೆ4ಕವಿ] “ಹುಲುಬಯಕೆ ಬಾ ಎನಲು ಓ ಎಂದು ಬಾರದಿರು 
ವಾತಾಪಿಯಂದದೊಳು ಬಾಳನೊಡೆದು” ಎಂಬ ಆಶಯ ನುಡಿ ಪುತಿನ 


ಅವರ “ಅಹಲ್ಕೆ ನಾಟಕದ್ದು ಮಧುರಚೆನ್ನರ "ನನ್ನ ನಲ್ಲ' ಎಂಬ ಪ್ರಸಿದ್ಧ 


ಕವನದಲ್ಲಿ “ಬರುವುದೇನುಂಟೊಮ್ಮೆ ಬರುವ ಕಾಲಕೆ ಬಹುದು, ಬಯಕೆ 
ಬರುವದರ ಕಣ್ಣನ್ನೆ ಕಾಣೋ” ಎಂಬ ಸಾಲುಗಳಿವೆ. 

ಈ ಶಬ್ದವು "ಬಯಕ್ಕೆ' ಎಂಬ ರೂಪದಲ್ಲಿಯೂ ಬಳಕೆಗೊಂಡಿ- 
ದೆ. “ಸೂಡುಶಯ್ಯೆಗಳ ಬಯಕ್ಕೆ ಜೊಂಪಲರ್ದವು” ಎಂಬ ಮಾತು 
"ಪಂಪಭಾರತ'ದಲ್ಲಿನದು. ಹಾಗೆಯೇ “ಭವಸಂತಾನಂಗಳೊಳ್‌ ಕೂರ್ಪ 
ಕೂಡುವ ತಟ್ಟಿರ್ಪ ಬಯಕ್ಕೆಯಂ ಬಯಸುಗುಂ” ಎಂಬ ಮಾತು ಪೊನ್ನನ 
“ಶಾಂತಿಪುರಾಣ'ದಲ್ಲಿದೆ. ಈ ಶಬ್ದಕ್ಕೆ "ಬಯೆ ಎಂಬ ರೂಪವೂ ಇದೆ. 
“ಚದುರರ ಮೆಚ್ಚು ಭಾವುಕರ ಕೈಪಿಡಿ ಜಾಣರ ಬಯಕೆ” ಎಂಬ ಮಾತು 
“ಸೂಕ್ತಿಸುಧಾರ್ಣವ'ದ ಒಂದು ಪದ್ಯದಲ್ಲಿನ ಮಾತು. 

ಈ ಮಾತನ್ನು ವಿಶೇಷವಾಗಿ ಬಸುರಿ ಹೆಂಗಸಿನ ಅಭೀಷೆಗಳಿಗೆ 
ಅನ್ನಯಿಸುವುದುಂಟು. “ಗರ್ಭಿಣಿಗಳಪ್ಪ ಕಾಮಿನಿಯರ್‌ ಬಯಸುವ ಬಯಕೆ 
ದೋಹಲಂ ದೌಹೃದಮುಂ” ಎಂದು "ಅಭಿಧಾನ ವಸ್ತುಕೋಶ'ವು ವಿವರಣೆ 
ನೀಡುತ್ತದೆ. “ಆಕೆಗೆ ಎಲ್ಲ ಜೀವಂಗಳಂ ದಯೆಗೆಯ್ದ ಬಯಕೆಯಾದುದು”? 
ಎಂದು "ವಡ್ಡಾರಾಧನೆ'ಯಲ್ಲಿ ಬರುತ್ತದೆ. ಗರ್ಭಿಣಿ ಹೆಂಗಸನ್ನು ನಯಸೇನನ 
“ಧರ್ಮಾಮೃತ'ದಲ್ಲಿ ಬಯಕೆವೆಂಡಿರ್‌ ಎಂದು ಕರೆದಿದೆ: “ಬಯಕೆವೆಂಡಿರಂತೆ 
ಉಗುುತ್ತುಂ.” ಮುದ್ದಣನು ತನ್ನ “ರಾಮಾಶ್ಚಮೇಧ'ದಲ್ಲಿ 
ಅಕ್ಷಯಪಾತ್ರೆಯನ್ನು "ಬಯಕೆವಟ್ಟಲ್‌' ಎಂದು ಕರೆದಿದ್ದಾನೆ. ಈಗಲೂ 
ಗರ್ಭಿಣಿಯರ ಸೀಮಂತವನ್ನು "ಬಯಕೆ ಮಾಡು' ಎನ್ನು ತ್ತಾರೆ, ಬಯಕೆಗಪ್ಪು 
ಅಥವಾ ಬೈಕೆಗಪ್ಪು ಬಸುರಿಯರಿಗೆ ಹಚ್ಚುವ ಕಾಡಿಗೆ. ಆಸೆ ಎಂಬರ್ಥದಲ್ಲಿ 
“ಬಯಕ್ಕೆ' ಆಟ "ರೂಪವೂ ಬಳಕೆಯಲ್ಲಿತ್ತು. “ಜಿನಭವನಂ೦ಗಳಂ ಮಾಲ್ಟ... 

ಚತುರ್ವಿಧ ದಾನಮಂ ಮಾಲ್ಟ ಬಯಕ್ಕೆಯಾಯ್ತು ಜಿನದತ್ತೆಗೆ” ಎಂಬುದು 
ನೇಮಿಚಂದ್ರನ “ಆರ್ಧನೇಮಿಪುರಾಣ'ದ "ಮಾತು. 

ಈ ಶಬ್ದ ಹಾಗೂ ಇದರ ರೂಪಾಂತರಗಳು ಹಿಂದೆ ಮತ್ತೊಂದು 
ಆರ್ಥದಲ್ಲಿಯೂ ಬಳಕೆಯಲ್ಲಿತ್ತು.ಅದೆಂದರೆ ನಿಧಿ ಎಂಬುದು. “ಕವರಲ್‌ 
ಬಂದಂಗೆ ಬಯಕೆಯಂ ತೋಳಣಿದರೆಂಬಂತೆ” ಎಂಬುದು "ಧರ್ಮಾಮೃತ'ದ 
ಮಾತು..“ಸತ್ತ ಹೆಣ ಕೂಗಿದುದುಂಟು ಬೈ ತಿಟ್ಟ ಬಯಕೆ ಕರೆದುದುಂಟು ಹೆಪ್ಪಿಟ್ಟ 
ಹಾಲು ಗಟ್ಟಿಗೊಂಡು ಸಟಯಾರುಹರದ್‌ “ಎಂಬುದು ಮಹಾದೇವಿಯಕ್ಕನ 


ಒಂದು ವಚನದ ಭಾಗ. ಬೈ ಕೆ ರೂಪಕ್ಕೂ ಈ ಅರ್ಥವಿದೆ: “ಇವರ ಬಯ್ತ 


ಬೈಕೆಯಂ ಆ ಪೊಟಲ ಕಳ್ಳನೊರ್ವಂ ...ಕ೦ಡು” ಎಂಬ ವಾಕ್ಕಖಂಡ 
ಕರ್ಣಪಾಯನ "ನೇಮಿನಾಥಪುರಾಣ'ದ್ಬು. “ಬೈಚಿಟ್ಟ ಬೈಕೆಯ ಒಡೆ- 
ಯ ಬೇಡಿದಡೆ ಕೊಡದಿರ್ದಡೆ ಸ್ವಾಮಿದ್ರೋಹಿಕೆಯಲ್ಲವೇ?”ಎಂಬುದು 
ಅರಿವಿನ ಮಾರಿತಂದೆಯ ವಚನದ ಸಾಲು. ಬ್ರಹ್ಮಶಿವ ತನ್ನ "ಸಮಯ 


ಪರೀಕ್ಷೆ'ಯಲ್ಲಿ "ಬಯ್ಕೆ' ರೂಪವನ್ನು ಬಳಸುತ್ತಾನೆ. “ಫಣಿಕಟಕನ ಕೆಬಗೆ 
ಬಯ್ಕೆಯಿರ್ದಪುದೆಂಬರ್‌”. ಈ ಶಬ್ದ ವಿಸ್ತಾರಗೊಂಡು ಒತ್ತೆಯಿಡು 
ಎಂಬರ್ಥದಲ್ಲಿ "ಬೈಕೆಗೊಡು' ಎಂಬ ರೂಪದಲ್ಲಿ ಬಕೆಯಾಗಿದೆ: “ಬಗೆಗೆ 
ಬಂದೊಡಮೆಯಂ ಒಲ್ಲಾ ನೆರೆದಾಗಳೆ ಕುಡಿ ಎಂದಾ ನೃಪತಿಗೆ ಕೈ- 
ಕೆ ಬೈಕೆಗೊಟ್ಟಳ್‌ ಮೆಚ್ಚಂ” ಎಂಬುದು ಪಂಪರಾಮಾಯಣ ದ ಜತ್ತಿ 
"ಸಮಯಪರೀಕ್ಷ'ಯು  "ಬಯ್ಕೆಗೊಳ್‌' ರೂಪವನ್ನು ಅಡಗಿಸಿಕೊ 
ಎಂಬರ್ಥದಲ್ಲಿ ಬಳಸುತ್ತದೆ: “ಮುನಿವಂದು ಅಧಿಕಂ ಗಡ ದೇವನಿಕಾಯದೆ 
ಬಯ್ಕೆಗೊಂಡು . .ಬಸಿಜೊಳಿಕ್ಕಿದಂ ಶಸ್ತ್ರಚಯಮುಮಂ". 

"ಈ ಶಬ್ದಕ್ಕೆ 'ಬಯ್‌' ಎಂಬ ಧಾತು ಮೊಲ. ತಮಿಳಿನಲ್ಲಿದು “ವೈ' ಎಂದೂ, 
ಮಲಯಾಳಂನಲ್ಲಿ “ವೆಕ್ಕ' ಎಂದೂ, ತೆಲುಗಿನಲ್ಲಿ 'ದೇಯು' ಎಂದೂ 
ಬಳಕೆಯಲ್ಲಿದೆ. ಅದರಥನ ಮರೆಮಾಚು, ಅಡಗಿಸು ಎಂದು.“ಬಯ್‌- 
ನಿಕ್ಷೇಪೇ” ಎಂದು “ಶಬ್ದಮಣಿದರ್ಪಣ' ಅರ್ಥ ನೀಡುತ್ತದೆ.“ಅದನಾತಂ 
ಬಯ್ದೊನಲ್ಲ ನಾಂ ಬಯ್ಗೆಂ” ಎಂಬುದು '"ವಡ್ಡಾರಾಧನೆ'ಯಲ್ಲಿನ 
ಪ್ರಯೋಗ." “ವಿಷಾನಿಲದಂಷ್ಟಂ ಶ್ವ 'ಶ್ರಯುವಾಗಿ ಪುಟ್ಟಿ ಸುಟಿಗುಂ ಮುಂ ಬಯ್ತ 
ಭಂಡಾರದೊಳ್‌” ಎಂಬ ಪರಿಪನ "ಆದಿಪುರಾಣ'ದ ಸಾಲಿನಲ್ಲಿಯೂ 
ಈ ಅರ್ಥವಿದೆ. ಇದು ಕೂಡ 'ಬೈ' ಎಂಬ ರೂಪದಲ್ಲಿ ಬಳಕೆಯಲ್ಲಿತ್ತು: 
“ನಾರಾಯಣ ಚಾಹುದಡದಳವರಿ ನೋಡಲ್‌ ಗದಾದಂಡದಿಂ ಹಲಂ 
ಕೂಡಿದ ಚಾಪ ದಂಡಯುಗಮಂ ಬೈತಲ್ಲಿ ಕಾದಿರ್ಪುದುಂ” ಎಂಬ ವಾಕ್ಯ 
ನಾಗಚಂದ್ರನ “ಪಂಪರಾಮಾಯಣ 'ದಲ್ಲಿ ಬಂದಿದೆ. ಈ ಶಬ್ದವು "ಬಯ್ದಿಡು' 
ಎಂಬ ರೂಪದಲ್ಲಿಯೂ ಬಳಕೆಯಲ್ಲಿದೆ.“ಉದಕದೊಳಗೆ ಬಯ್ದಿಟ್ಟ ಬಯ್ಕೆಯ 
ಕಿಚ್ಚಿನಂತಿದ್ದಿತ್ತು” ಎಂಬುದು ಬಸವಣ್ಣನ ವಚನದ ಸಾಲು. 

ಒಂದೇ ಶಬ್ದದ ವಿವಿಧ ರೂಪಗಳು ದೊರೆಯುವುದೇತಕ್ಕೆ? ಪ್ರಾಯಶಃ 
ಅದರ ಉಚ್ಚಾರಣೆ ವಿವಿಧವಾಗಿರಬಹುದು, ಹಾಗಿರುವುದು ಹೆಚ್ಚು ಸಾಧ್ಯ. 
ಆಡುಮಾತಿನ ಬಳಕೆಯ ಶಬ್ದಗಳೇ ಗ್ರಾಂಧಿಕಗೊಂಡು ಶಿಷ್ಟೀಕರಣಗೊಳ್ಳುತ್ತವೆ. 
ಅಂದರೆ ವಿವಿಧ ರೂಪಗಗಳಲ್ಲಿ ಉಚ್ಚಾರಣೆಯಲ್ಲಿದ್ದ ಶಬ್ದದ ಬರವಣಿಗೆಯ 
ರೂಪವು ಅದನ್ನು ಬಳಸುವ ವ್ಯಕ್ತಿಯನ್ನು ಅವಲಂಬಿಸುತ್ತದೇನೋ.ಅಂದರೆ 
ಹೆಚ್ಚು ಗೌರವಾನ್ವಿತನಾದವನ ಬಳಕೆಯನ್ನು ಜನರು ಅನುಸರಿಸುವುದು ರೂಢಿ. 
ಆದರೂ ಕೆಲ ಕವಿಗಳು ಅದರ ವಿಭಿನ್ನ ರೂಪಗಳನ್ನೂ ಬಳಸುವುದಕ್ಕೆ ಪ್ರಾಯಶಃ 
ಕಾರಣ, ಛಂದಸ್ಸಾಗಿರಬಹುದು, ತನ್ನ ಕಾವ್ಯದ ಭಾಷೆಗೆ ತಕ್ಕುದಾಗಿರಬಹುದು 
ಅಥವಾ ತನಗೇ ಅದು ಸರಿಯೆನ್ನಿಸಿದ್ದಿರಬಹುದು.ಜನರ ಬಳಕೆಯಲ್ಲಿ 
ಯಾವ ರೂಪಗಳಿದ್ದುವು, ಯಾವಾಗ ಬರವಣಿಗೆಯಲ್ಲಿ ಈ ರೂಪಗಳು 
ಬಂದುವು ಎಂದು ಹೇಳವುದು ಅಸಾಧ್ಯದ ಮಾತು, ಏಕೆಂದರೆ ನಮಗೀಗ 
ದೊರೆಯುವುದು ಬರಹದ ರೂಪವೇ ಹೊರತು, ಆಡು ಮಾತಿನ ರೂಪಗಳಲ್ಲ. 
ಹಾಗಾಗಿ ಇದನ್ನು ನಾವು ತಾರ್ಕಿಕ ಮಂಡನೆಯಿಂದಲೇ ಊಹಿಸಬೇಕಾಗುತ್ತದೆ. 

ಈಗ ಈ ಶಬ್ದದ ವಿವೇಚನೆಗೆ ಬರೋಣ. ಬಯಕೆ ಎಂಬ ಶಬ್ದದ 
ಎರಡೂ ಅರ್ಥದ ಆಸೆ ಮತ್ತು ನಿಧಿ - ನಾಮರೂಪಗಳಿಗೆ ಒಂದೇ 
ಮೂಲವಿರಬಹುದೇ? ಅಂದರೆ “ಬಯ್‌' ಎಂಬ ಧಾತುವೇ ಎರಡಕ್ಕೂ 
ಮೂಲವಾಗಿರಬಹುದೇ ಎ೦ಬ ಅನುಮಾನ ಮೂಡುತ್ತದೆ.ಸಾಮಾನ್ಯವಾಗಿ 
ಒಂದು ಶಬ್ದದ ಎರಡು ಅರ್ಥಗಳಲ್ಲಿ ಒಂದು ಇಂದ್ರಿಯಗ್ರಾಹ್ಮವಾಗಿದ್ದು, 
ಮತ್ತೊಂದು ಅಮೂರ್ತವಾದುದಾಗಿದ್ದರೆ, ಮೊದಲ ಅರ್ಥವು ಮೊದಲು 
ರೂಪಿತವಾಗಿ ಆನಂತರ ಎರಡನೆಯದು ಬಂದಿರುವುದು ಹೆಚ್ಚು ಸಂಭಾವ್ಯ 
ಇದನ್ನೊ ೦ದು ಉದಾಹರಣೆಯಿಂದ ಸ್ಪಷ್ಟಪಡಿಸಬಹುದು. “ಮಂಕು” ಎಂಬ ಶಬ್ದಕ್ಕೆ 
ಎರಡರ್ಥವಿದೆ: ಕಾಂತಿ ಕಡಿಮಯಾಗುವುದು ಮತ್ತು ದಡ್ಡತನ ಎಂದು. ಉರಿಯುವ 
ದೀಪ ಬರಬರುತ್ತ ಪಾ ಯಾವುದೇ ಇರಲಿ) "ತನ್ನ ಬೆಳಕನ್ನು ಕಡಿಮೆ 
ಮಾಡಿಕೊಳ್ಳುವುದು ಸ್ಪಷ್ಟ ವಾಗಿ ಕಾಣಿಸುತ್ತದೆ. ಈ ಸ್ಥಿತಿಯನ್ನು "ಮುಂದೆ ಅಮೂರ್ತ 
ಕಲ್ಪನೆಗೆ, ಅಂದರೆ ಮುತ ಬುದ್ಧಿಯ ಕಾಂತಿಹೀನತ್ವಕ್ಕೆ ಅನ್ವಯಗೊಳಿಸಿರಬೇಕು. 


ಅ೦ದರೆ ಕಾಲಕ್ರಮೇಣ ಅದೊಂದು ರೂಪಕವಾಗಿ 'ಮಾರ್ಪಾಟಾಗುತ್ತದೆ. 
ಮೊದಲು ಅಮೂರ್ತವಾದುದಕ್ಕೆ ಪದ ರೂಪಿತವಾಗಿ ಆನಂತರ ಸ್ಪಷ್ಟವಾದದ್ದಕ್ಕೆ 
ಅನ್ವಯಿಸಿರುವುದು ಪ್ರಾಯಶ ಅಸಂಭವ. ೭ನೇ ಪುಟಕ್ಕೆ 


(8060 | March 2019 Honganasu 


Vol. 05 Issue 12 


೫ನೇ ಪುಟದಿಂದ 


ಡಾ.ಬೈರಮಂಗಲ ರಾಮೇಗೌಡ 

ಡಾ.ಬೈರಮಂಗಲ ರಾಮೇಗೌಡ ಅವರು ಕನ್ನಡದ ಎಲ್ಲಾ 
ಸಹೃದಯರಿಗೂ ಚಿರಪರಿಚಿತರು.ನಿವೃತ್ತ ಪ್ರಾಧ್ಯಾಪಕರಾದ ಶ್ರೀಯುತರು 
ಪ್ರತಿಷ್ಠಾನದ ಕಾರ್ಯಕಾರಿ ಸಮಿತಿಯ ಸದಸ ರು. “ಕುವೆಂಪು ೧೦೮ನೇ 
ಜನ್ಮದಿನಕ್ಕೆ ೧೦೮ಪುಸ್ತಕಗಳು”, ಮಾಲಿಕ ಮುಖ್ಯ ಸಂಪಾದಕರಾಗಿ 
ಅಪಾರ ಅನುಭವ ಹೊಂದಿರುವ ಡಾ.ರಾಮೇಗೌಡಅವರು, ಅವರ 
ಹವ್ಯಾಸ ಬರಹ, ಚಿಂತನೆ, ವಿಮರ್ಶೆ, ಪ್ರವಚನ, ಉಪನ್ಯಾಸ ಸಂಘಟನೆ. 
ಅನನ್ಯ ಕಾವ್ಯಪ್ರೇಮಿ. ವೈಚಾರಿಕ ಲೇಖನಗಳಿಗೆ ಸಂಬಂಧಿಸಿದಂತೆ 
ಹಲವಾರು ಕೃತಿಗಳನ್ನು ರಚಿಸಿದಾರೆ-ರಸಸಿದ್ದಿ ಇವರ ಕುವೆಂಪು ಕಾವ್ಯ 
ವಿಮರ್ಶೆ, “ರಸಗ್ರಹಣ'- ಇವರ ಕೃತಿ ವಿಮರ್ಶೆ ಮತ್ತು “ರಸಾನುಭೂತಿ” 
ವಿಚಾರ ವಿಮರ್ಶೆಯ ಗ್ರಂಥ. ೨೦೧೧ರಲ್ಲಿ ಸಾಹಿತ್ಯ ರತ್ನ ಪ್ರಶಸ್ತಿ ಮತ್ತು 
ವಿಶ್ವಮಾನವ ಪ್ರಶಸ್ತಿಗಳಲ್ಲದೇ ಅನೇಕ ಪ್ರಶಸ್ತಿಗಳು ಇವರಿಗೆ ಸಂದಿದೆ. 
ನಮ್ಮ ನಡುವಿನ ಅಪರೂಪದ ವಾಗ್ಮಿ ಹಾಗೂ ವಿದ್ವಾಂಸರು. 
೧೫ -೦೨-೨೦೧೯ 


ಡಾ. ಎಂ.ಎ. ಜಯಚಂದ್ರ ದತ್ತಿ ಉಪನ್ಯಾಸ 
ಉಪನ್ಯಾಸ : ಡಾ. ಬಿ.ಪಿ.ವೀರೇ೦ದ್ರ ಕುಮಾರ್‌ 
ಏಷ: ಜೈನ ಸಾಹಿತ್ಯಕ್ಕೆ ಜಿ.ಪಿ.ರಾಜರತ್ನಂ ಹೂಡು] 


ಡಾ. ವಿಜಯಾ ಸುಬ್ಬರಾಜ್‌ ಅವರು ಉಪನ್ಯಾಸ ಕಾರ್ಯಕ್ರಮಕ್ಕೆ 
ಆಗಮಿಸಿದ್ದ ದತ್ತಿ ದಾನಿಗಳಾದ ಶ್ರೀ ಎಂ.ಎ.ಜಯಚಂದ್ರ ಮತ್ತು ನೆರೆದಿದ್ದ 


ಎಲ್ಲಾ ವಿದ್ವಾಂಸರನ್ನು ಉಪನ್ಯಾಸಕ್ಕೆ ಸ್ವಾಗತಿಸಿದ ನಂತರ, ಉಪನ್ಯಾಸಕರಾದ 
ಶ್ರೀ ಬಿ.ಪಿ. ವೀರೇಂದ್ರಕುಮಾರ್‌ ಮತ್ತು ಪ್ರತಿಷ್ಠಾನದ ಅಧ್ಯಕ್ಷರನ್ನು ವೇದಿಕೆಗೆ 
ಆಹ್ವಾನಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 

ಪ್ರಾಸ್ತಾವಿಕ ನುಡಿಗಳನ್ನಾಡುತ್ತಾ ಡಾ.ಲಕ್ಷ್ಮೀನಾರಾಯಣ, ಅಧ್ಯಕ್ಷರು, 
ಪ್ರತಿಷ್ಠಾನದೊಂದಿಗೆ ಶ್ರೀ ಜಯಚಂದ್ರ ಅವರ ಒಡನಾಟ ಬಹಳ ವರ್ಷಗಳಿದ್ದು. 


ಹಾಗೆಯೇ ಪ್ರತಿಷ್ಠಾನವು ತನ್ನ ಇತರ ಕಾರ್ಯಕ್ರಮಗಳಿಗೆ ಶ್ರೀ ಜಯಚಂದ್ರ 


ಅವರ ಸೇವೆಯನ್ನು ಪಡೆದಿರುವ ಬಗ್ಗೆಯೂ ನೆನಪಿಸಿಕೊಂಡರು. ಶ್ರೀ 
ಜಯಚಂದ್ರ ಅವರ ನಿವೃತ್ತ ಪ್ರಾಂಶುಪಾಲರು, ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆಯ 
ಸಂಪಾದಕರಾಗಿಯೂ ಹಾಗೂ ಧವಲೇತರ ಪ್ರಾಕೃತ ಗ್ರಂಥಗಳ ಕನ್ನಡ 


೬ನೇ ಪುಟದಿಂದ 


ಇದರಂತೆಯೇ ಕಣ್ಣಿಗೆ ಕಾಣುವ ಹಣ, ಒಡವೆ. ಅಥವಾ ವಸ್ತುಗಳನ್ನು 


ಕಾಣದಂತೆ ಅಡಗಿಸಿಡುವ ಕ್ರಿಯೆಗೆ ಮೊದಲು ಬಯ್‌ ಎ೦ಬ ರೂಪ ಬಳಕೆಗೆ 
ಬಂದು, ಆ ಕ್ರಿಯೆಯ ನಾಮರೂಪವಾದ ಬಯ್ಕೆ ಮತ್ತದರ ರೂಪಾಂತರಗಳು 
ಬಂದಿರಬಹುದು. ಇನ್ನು, ಆಸೆ ಎಂಬರ್ಥವು ಅದರ ಮುಂದಿನ 
ಹಂತವಿರಬೇಕು.ಅಂದರೆ ಮನಸ್ಸಿನಲ್ಲಿ ಇತರರಿಗೆ ಕಾಣದಂತಿರಿಸಿಕೊಳ್ಳುವ 
ಭಾವನೆ, ಅಂದರೆ “ಆಸೆಪಡು' ಎಂಬರ್ಥದಲ್ಲಿ ಅಮೂರ್ತವಾದುದಕ್ಕೆ ಈ 
ಧಾತು ಅನ್ವಯಗೊಂಡು, ಅದು ಮುಂದೆ ಆಸೆ ಎಂಬ ಅರ್ಥದ ಬಯ್ಕೆ ಎಂಬ 


ನಾಮರೂಪವನ್ನು ಪಡೆದಿರಬೇಕು ಅನ್ನಿಸುತ್ತದೆ.ಈಗ ನಿಧಿ ಎಂಬರ್ಥದಲ್ಲಿ 


ಅನುವಾದ ಯೋಜನೆಯಲ್ಲಿ ತೊಡಗಿಸಿಕೊಂಡು ಸೇವೆಸಲ್ಲಿಸಿರುವುದಾಗಿ 
ಮತ್ತು ಜಾನಪದ ಕ್ಷೇತ್ರದಲ್ಲಿಯೂ ಅಪಾರ ಅನುಭವವಿರುವ ವಿದ್ವಾಂಸರೆಂದು 
ಸಭೆಗೆ ಪರಿಚಯಿಸಿದರು ಹಾಗೂ ಈ ದಿನದ ಉಪನ್ಯಾಸಕರಾದ ಶ್ರೀ 
ವೀರೇಂದಕುಮಾರ ಅವರು ನಿವೃತ್ತ ಕನ್ನಡ ಪ್ರಾಧ್ಯಾಪಕರು. ಪ್ರಸ್ತುತ ನ್ಯಾಷನಲ್‌ 
ಕಾಲೇಜಿನಲ್ಲಿ ಕನ್ನಡ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಿದ್ದಾರೆ. 
ಚಿತ್ರದುರ್ಗ ಜಿಲ್ಲೆ ನಾಯಕನ ಹಟ್ಟಿ ತಿಪ್ಲೇಸ್ವಾಮಿಯವರ ಬಗ್ಗೆ ಅಧ್ಯಯನ 
ಕೈಗೊಂಡಿರುವುದಾಗಿಯೂ ಮತ್ತು "ಅವರು ಸವೃಸಾಚಿಯಾಗಿ "ಕಾರ್ಯದಲ್ಲಿ 
ಮಗ್ಗ ರಾಗುವ ರೀತಿಯ ಬಗ್ಗೆ ಮೆಚ್ಚುಗೆ ಸೂಚಿಸಿದರು. 

ನವೋದಯ ಕವಿಗಳ ಗುಂಪಿನಲ್ಲಿ ಎದ್ದು ಕಾಣುವ ವ್ಯಕ್ತಿತ್ವವೇ 
ಜಿ.ಪಿ.ರಾಜರತ್ನಂ ಅವರದ್ದು ಅವರಿಗೆ ಅವರ ತಂದೆಯಿಂದಲೇ ವಿದ್ಯಾಭ್ಯಾಸದ 
ಆರಂಭ ಮತ್ತು ಮಾರ್ಗದರ್ಶನ. ನಂತರ ಶಿಕ್ಷಕ ವೃತ್ತಿ ಆರಂಭದಲ್ಲೂ ಅವರ 
ತಂದೆಯೇ ಅವರಿಗೆ ಮಾರ್ಗದರ್ಶಕರಾಗಿದ್ದರು ಎಂದು ಹಲವಾರು ಕಡೆ ಅವರು 
ಹೇಳಿ ಕೊಂಡಿದ್ದಾರೆ ಎಂದು ಶ್ರೀ ಬಿ.ಪಿ. ವೀರೇ೦ದ್ರಕುಮಾರ್‌ ತಿಳಿಸಿದರು. 

ರಾಜರತ್ನಂ ಅವರದ್ದು ಆಕರ್ಷಕ ವ್ಯಕ್ತಿತ್ವ ಶುದ್ಧವಾದ ವ್ಯಕ್ತಿತ್ವ 
ಮತ್ತು ಆಕರ್ಷಕ ಅಧ್ಯಾಪಕರು ಪ್ರಥಮ ಮತ್ತು” ದ್ವಿತೀಯ ಬಿ.ಎ. ತರಗ 
ವಿದ್ಯಾ ರ್ಥಿಗಳಲ್ಲದೆ. ಅವರ ತರಗತಿಯಲ್ಲಿ ತೃತೀಯ ಬಿ. ೯ ವಿದ್ಯಾರ್ಥಿಗಳೂ ಸಹ 
ಹಾಜರಿರುತ್ತಿದ್ದರು. ಅವರ ಹಳಗನ್ನಡ ಪಾಠಗಳು ಸ್ಪಷ್ಟ ಮತ್ತು ಖಚಿತ. ಶಿವರಾಮ 
ಕಾರಂತರು ಮೆಚ್ಚಿಕೊಂಡ ವಕ್ತತ್ವ ಆಸ್ಮಿಕ ಮಹಾಶಯರು. ಒಮ್ಮೆ ಬೌದ್ಧ 
ಧರ್ಮದ ವಿರುದ್ಧ. ಅವರು ಟೆ “ತೀರ್ಥಕ” ಎಂಬ ಲೇಖನವನ್ನು ತಪ್ಪಾಗೆ 
ಗಹಿಸಿದ ಜೈನರು" ಅವರ ವಿರುದ್ಧ ಒಂದು ಚಳುವಳಿಯನ್ನೇ ಹುಟ್ಟುಹಾಕಿ, 
ಅವರನ್ನು ಬಹಳ ಸಂದಿಗ್ಧ ಪರಿಸ್ಥಿತಿಗೆ ತಂದು ನಿಲ್ಲಿಸಿದರು.ಆದರೆ ಅವರ 
ಅಚಲವಾದ ನಂಬಿಕೆಯಿಂದಾಗಿ, ಜೈನ ಸಮುದಾಯವರನ್ನು ನಂಬಿಕೆಗೆ ತೆ- 
ಗೆದುಕೊಂಡು, ವಿಷಯದ ಬಗ್ಗೆ ಸಮಜಾಯಿಶಿ ನೀಡಿ ಪರಿಸ್ಥಿತಿಯನ್ನು 
ಶಾಂತಗೊಳಿಸಿದ ನಂತರ, ಜೈನರಿಗೆ ರಾಜರತ್ನಂ ಮೇಲಿನ "ನಂಬಿಕೆ, ಮತ್ತು 
ವಿಶ್ವಾಸ ಮರುಕಳಿಸುವಂತಾಯಿತು. ಈ ಒಂದು ಪ್ರಕರಣವೇ ಅವರಿಗೆ ಹುಮ್ಮಸ್ಸು 
ಆಗಿ, ಮುಂದೆ ಜೈನ ಸಾಹಿತ್ಯದಲ್ಲಿ ಅಪಾರ ವಿದ್ವತ್‌ ಪೂರ್ಣ ಮತ್ತು ವೈಚಾರಿಕ 
ಗ್ರಂಥಗಳನ್ನು ಹೊರತರುವಂತಾಯಿತು. “ಜೈನ ಪಾರಿಭಾಷಿಕ ಶಬ್ದಗಳ ಕೋಶ” 
ರಾಜರತ್ನಂ ಅವರು ಜೈನ ಧರ್ಮಕ್ಕೆ ನೀಡಿದ ಅತ್ಯಮೂಲವಾದ ಕಾಣಿಕೆ. 

ರಾಜರತ್ನಂ ಅವರ ಭರತೇಶ ವೈಭವದಲ್ಲಿ ಭರತನನ್ನು ವೈಭವೀಕರಿಸಿದ್ದಾರೆ. 
ಹೀಗೆ ಹಲವಾರು ಅವರ ಜೈನ ಕೃತಿಗಳನ್ನು ಸಂಕ್ಸಪ್ಪವಾಗಿ ಪರಿಚಯಿಸಿ, ಅದರ 
ಪ್ರವೇಶದಿಂದ ಜೈನ ಸಾಹಿತ್ಯ ಸಮೃದ್ಧಿಹೊ೦ದಿತು, ಜೈನಧರ್ಮ ಬೆಳೆಯಿತು ಮತ್ತು 
ತಾವೂ ಬೆಳೆದರು.ಸಹೃದಯರಿಗೆ, ವಿದ್ಯಾರ್ಥಿಗಳಿಗೆ ಅಧ್ಯಾಪಕ ವರ್ಗಕ್ಕೆ ತಮ್ಮ 
ಕನ್ನಡ ಸಾಹಿತ್ಯವನ್ನು ತಲುಪಿಸುವ ನಿಜವಾದ ಕನ್ನಡದ ಪರಿಚಾರಕರಾಗಿದ್ದರು. 
ಇವರು ಯಾವ ಪಶಸ್ತಿಗಾಗಿಯೂ ಮತ್ತು ಆರ್ಥಿಕ ಲಾಭಕ್ಕಾಗಿಯೂ ಬದುಕಲಿಲ್ಲ. 
ಶ್ರೀ ವೀರೇಂದಕುಮಾರರ ಈ ದಿನದ ಉಪನ್ಯಾಸವು ರಾಜರತ್ನಂ ಅವರ ಬದುಕು, 
ಬರಹ ಮತ್ತು ವ್ಯಕ್ತಿತ್ವದ ಶೋಕೇಸಿನಂತೆಯಿದ್ದು ಎಲ್ಲರ ಮೆಚ್ಚುಗೆ ಪಾತ್ರವಾಯಿತು. 

ಡಾ. ವಿಜಯಾಸುಬ್ಬರಾಜ್‌ ಅವರು ನೆರದಿದ್ದ ರಾಜರತ್ನಂ ಅವರ 
ಅಭಿಮಾನಿಗಾಳಿಗೂ, ಉಪನ್ಯಾಸಕರಿಗೂ ಮತ್ತು ಆಗಮಿಸಿದ್ದ ಎಲ್ಲಾ 
ವಿದ್ವಾಂಸರಿಗೂ ವಂದನೆ ಸಲ್ಲಿಸಿದರು. 

9 

“ಬಯಕೆ' ಅಥವಾ “ಬೈಕೆ' ಶಬ್ದ ಬಳಕೆಯಲ್ಲಿಲ್ಲ. ಇದಕ್ಕೆ ಕಾರಣ "ನಿಧಿ "ನಿಧಾನ' 
ಮುಂತಾದ ಸಂಸ್ಕೃತ ಶಬ್ದಗಳೇ ವ್ಯಾಪಕ ಬಳಕೆಯಲ್ಲಿ ಬಂದಿರಬೇಕು. 

“ಬಯ್‌' ಧಾತುವಿಗೆ ಇನ್ನೂ ಒಂದರ್ಥವಿದೆ, ಅವಹೇಳನ ಮಾಡು 
ಎಂದು.ಈ ಅರ್ಥದಲ್ಲಿ 'ವೈ' ಎಂಬ ರೂಪ ತಮಿಳಿನಲ್ಲಿದೆಯಂತೆ.ತೆಲುಗು 
ತಮಿಳುಗಳಲ್ಲಿ ತೆಗಳು ಎಂಬರ್ಥದಲ್ಲಿ "ತಿಟ್ಟು ಎ೦ಬ ಶಬ್ದವಿದೆ. ಕನ್ನಡದಲ್ಲೂ ಈ 
ಪದ ಅಲ್ಪಸ್ವಲ್ಪ ಬಳಕೆಯಲ್ಲಿದೆ. ಬೈಗುಳ ಬೇರೆಯವರ ಬಗ್ಗೆ ಮುಚ್ಚಿಟ್ಟುಕೊಂಡ 
ಭಾವನೆಯ" ಹೊರ ರೂಪವೇ ತಾನೇ! ಹಾಗಾಗಿ ಇದೂ ಅದೇ ಮೂಲದಿಂದ 
ಬಂದಿರಬಹುದೇ? ಅಲ್ಲದೆ, ಹೀಗೆ ಒಂದೇ ಶಬ್ದರೂಪಕ್ಕೆ ಬೇರೆ ಬೇರೆ 


ಅರ್ಥಗಳು ಬರುವುದಕ್ಕೇನು ಕಾರಣ ಎಂಬುದೂ ವಿಚಾರಣೀಯವೇ. & 


Honganasu March 2019 


Vol. 05 Issue 12 


FORM IV 
(See Rule-8) 


Statement about ownership and other particulars about 
Newspaper “HONGANASU Kannada Monthly” Bangalore. 
As required under Rules 8 of the Registration A Newspapers 
(Central) Rules 1956. 


. Place of Publication Bangalore 
Monthly 
. Printer’s Name Sri. B.R. Ravindranath 
Whether Citizen of India Yes 
Address BMSree Smaraka 
Pratishtana, 3rd Main, 
NR Colony, 
Bangalore-560019 
Sri. B.R. Ravindranath 
on behalf of the BMSree 
Smaraka Pratishtana, 
(Regd.) 
Whether Citizen of India Yes 
Address BMSree Smaraka 
Pratishtana, 3rd Main, 
NR Colony, 
Bangalore-560019 
. Editor’s Name Sri. B.R. Ravindranath 
Whether Citizen of India Yes 
Address BMSree Smaraka 
Pratishtana, 3rd Main, 
NR Colony, 
Bangalore-560019 


. Periodicity of publication 


. Publisher’s Name 


1, B.R. Ravindranath here by Declare that the particulars 
given are true to the best of my knowledge and belief. 
Bangalore 
1st March, 2019 

Sd/- 
B.R. Ravindranath 


HONGANASU KANNADA MONTHLY 
RNI No. KAR/KAN/2015/64049 
REGISTERED 
Post office Registration No.RNP/KA/BGS/2229/2018-2020 


dt. 27-10-2017 
Office of Posting: Bangalore PSO, Bangalore 560026 
Price :Annual Subscription Rs. 20/- 
Date of publishing and Posting : 28-02-2019 


ಹಸ್ತಪ್ರತಿ ವಿಭಾಗ ಮತ್ತು ಗ್ರಂಥಾಲಯದ ವರದಿ 
ಹಸ್ತಪ್ರತಿ ವಿಭಾಗದಲ್ಲಿ ನಾಲ್ಕು ತಾಳೆಗರಿ ಗಂಥಗಳ ಸಂರಕ್ಷಣಾ 
ಕಾರ್ಯ ಸಂಪೂರ್ಣಗೊಂಡಿದ್ದು, ಮೂರು ಗ್ರಂಥಗಳ, ಸೂಚಿ 
ಕಾರ್ಯವೂ ಮುಗಿದಿದೆ. ಈ ನಾಲ್ಕರಲ್ಲಿ ಒಂದು ಗ್ರಂಥವು ತುಮಕೂರು 
ಜಿಲ್ಲೆ ಮಿಡಗೇಶಿಯಿಂದ ಸ್ಪೀಕೃತವಾಗಿತ್ತು. ಸಂರಕ್ಷಣೆ ಕಾರ್ಯ ಮುಗಿದ 
ನಂತರ ಗ್ರಂಥ ನೀಡಿದವರಿಗೆ ಹಿಂದಿರುಗಿಸಲಾಯಿತು. ಉಳಿದ ಗ್ರಂಥದ 
ಸೂಚಿ ಕಾರ್ಯಕ್ಕೆ ಟಿಪ್ಪಣಿ ಸಿದ್ಧವಾಗುತ್ತಿದೆ. ಇದು ಸಂಸ್ಕೃತ ಭಾಷೆಯ, 


ಗಂಥಲಿಪಿಯ ಗ್ರಂಥ. 


ಗ್ರಂಥಾಲಯದಲ್ಲಿ ವಿದ್ವತ್‌ ಪೂರ್ಣ ನಿಯತಕಾಲಿಕೆಗಳ ವಿಂಗಣೆ 
ಮತ್ತು ಪಟ್ಟ ತಯಾರಿಕೆ ಕಾರ್ಯವು ಮುಗಿದಿದೆ. ಹೆಚ್ಚುವರಿ ಪುಸ್ತಕಗಳ 
ಪಟ್ಟಿಯೂ ಲಭ್ಯವಿದೆ. ಆಸಕ್ತರು ಭೇಟಿ ನೀಡಿ ವಿಚಾರಿಸಬಹುದು. 
ಗ್ರಂಥಾಲಯದ ಉಪಯೋಗವನ್ನು ಪ್ರತಿದಿನ ಮಧ್ಯಾಹ್ನ ೧೨.೩೦ರಿಂದ 
ಸಂಜೆ ೫.೩೦ರವರೆಗೆ ೬೪111 


ಪ್ರೊ. ಜಿ. ಅಬ್ದುಲ್‌ಬಷೀರ್‌ ಅವರಿಗೆ ಕರ್ನಾಟಕ ಸಾಹಿತ್ಯ 
ಅಕಾಡೆಮಿಯ ೨೦೧೮ನೇ ವರ್ಷದ ಸಾಹಿತ್ಯ ಶ್ರೀ ಪ್ರಶಸಿ 


ಬಿಸು 

ಬಿಎಂಶ್ರೀ ಪ್ರತಿಷ್ಠಾನದ ಮಾಜಿ 
ಕಾರ್ಯದರ್ಶಿ, ಖ್ಯಾತ ಲೇಖಕರು 
ಹಾಗೂ ಎಲ್ಲರಿಗೂ ಆತ್ಮೀಯರಾದ 


ಪ್ರೊ. ಜಿ. ಅಬ್ದುಲ್‌ ಬಷೀರ್‌ ಅವರಿಗೆ 
೨೦೧೮ನೇ ವರ್ಷದ "ಸಾಹಿತ್ಯ ಶ್ರೀ 
ಪ್ರಶಸ್ತಿ ಸಂದಿರುತ್ತದೆ. 

ಬಿಎಂಶ್ರೀ ಪ್ರತಿಷ್ಠಾನದ ಬಳಗವು 
ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು 
ಸಲ್ಲಿಸುತ್ತದೆ. ಅವರ ಸಾಹಿತ್ಯ ಕೃಷಿ 
ಮುಂದುವರೆದು ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಅವರನ್ನು 
ಅರಸಿಕೊಂಡು ಬರಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. 


Printed and published by : B.R.Ravindranath on behalf of the BMSRI SMARAKA PRATISHTANA, 31 Main Road, NR Colony, 
Bangalore - 560019 and printed at Annapoorneshwari Printers, No. 11, 10 °C’ Main, 6th Block, Rajajinagar, Bangalore 10. and published 
at BMSRI SMARAKA PRATISHTANA, 3 Main Road, NR Colony, Bangalore - 560019 Editor : B.R.Ravindranath 


ವಿಳಾಸ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಕಲಾಭವನ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೨೬೬೧೫೮೭೭ 


Paged | March 2019 Honganasu 


Vol. 05 Issue 12 


